


ಕೂಡಗು ಸಂಗಾತಿ 


'ಏಪ್ರಿಲ್‌ 16 ರಿಂದ 30, 2000 ಪಾಕ್ಷಿಕ ಪತ್ರಿಕೆ (ಪಗ್ಗು 3 ರಿಂದ 17, 2000) 
ನಂ. ೩೫, ಸವಿತಾ ನಿಲಯ, ೧ನೇ ಕ್ರಾಸ್‌, ೪ನೇ ಬ್ಲಾಕ್‌, ಜಯಲಕ್ಷ್ಮಿ ಪುರಂ, ಮೈಸೂರು - ೫೭೦ ೦೧೨ 
ಸಂಪಾದಕಿ : ಪಟ್ಟಡ ಶೀಲಾಮಣಿ ಕನ್ನಡ ಮತ್ತು ಅರೆಭಾಷೆಯ ಏಕೈಕ ಪಾಕ್ಷಿಕ ಪತ್ರಿಕೆ 


KA/SKMYS-88 ಸಂಪುಟ : 4 ಸಂಚಿಕೆ : 8 ಪುಟಗಳು : 24 ಬೆಲೆ ರೂ. : 6-00 








20ನೇ ಶತಮಾನ ಕಂಡ ಅರೆಭಾಷೆ ಗೌಡ ಜನಾಂಗದ ಮಹಾನ್‌ ವ್ಯಕ್ತಿ. 
ಸುಳ್ಯದ ಶ್ರೀ ಕುರುಂಜಿ ವೆಂಕಟರಮಣ ಗೌಡರು 


ಹಾರ್‌ ಹಾ 





ಅವಿರೋಧ ಆಯ್ಕೆ 


ಮೂರ್ನಾಡು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಐಕೋಳ 
ಗ್ರಾಮದ ಶ್ರೀ ಕೊಂಪುಳೀರ ಗಣೇಶ್‌ ಬೋಪಯ್ಯನವರು ತಾ|| 30-3-2000ರಂದು ನಡೆದ ಆಡಳಿತ 
ಮಂಡಳಿ ಸಭೆಯಲ್ಲಿ ಮುಂದಿನ ಸಾಲಿಗೆ ಅವಿರೋದವಾಗಿ ಆಯ್ಕೆ ಆಗಿರುತ್ತಾರೆ. ಇವರು ಐಕೋಳದ 
ಶ್ರೀ ಅಯ್ಕಪ್ಪ ಯುವಕ ಸಂಘದ ಅಧ್ಯಕ್ಷರು, ಗೌಡ ಸಾಂಸ್ಕೃತಿಕ ಅಕಾಡೆಮಿಯ ನಿರ್ದೇಶಕರು, 
ಈ ಹಿಂದೆ ಜಿಲ್ಲಾ ಮಟ್ಟದ ಯುವ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. 

ಹಾಗೆಯೇ ಉಪಾಧ್ಯಕ್ಷರಾಗಿ ಕಿಗ್ಗಾಲು ಗ್ರಾಮದ ಶ್ರೀ ಕೆ.ಸಿ. ರಾಮಮೂರ್ತಿ ಅವಿರೋಧವಾಗಿ 
ಆಯ್ಕೆ ಆಗಿರುತ್ತಾರೆ. 








ನಿಮ್ಮ 20ನೇ ವರ್ಷದ ದಾಂಪತ್ಯ ಸುಖ ಜೀವನಕ್ಕೆ ಶುಭ ಹಾರೈಕೆಗ. 
ನಿಮ್ಮಿಬ್ಬರ ದಾಂಪತ್ಯ ಜೀವನ, ಆಯಿಸ್‌ ಸುಖ ಸಂಪತ್ತ್‌, ಸಮೃದ್ಧಿಂದ ಕೂಡಿರ್‌ಲಿತ್ತೇಳಿ ಕುಲದೇವು ವೆಂಕಟರಮಣನ ಬೇಡಿಕಂಡವೆ. 


ಮದ್ವೆ ತಾರೀಖ್‌ 20-4-1980 





ಉಳುವಾರನ ಘನು ಚಂದ್ರಶೇಖರ, ಅಬು-ದಾಬಿ (U.A.E.) 
ವಿಳಾಸ : 1850, ಮೊದಲ ಕ್ರಾಸ್‌, 'ಕೆ' ಬ್ಲಾಕ್‌, ಕುವೆಂಪುನಗರ, ಮೈಸೂರು - 570 023 ©: 562619 
ಶುಭಾಶಯನ್ನ ಬಯಸವು : ಮಕ್ಕಳು ಪೂರ್ಣಿಮ, ಪವಿತ್ರ, ಪ್ರಜ್ವಲಿ 
ಮತ್ತೆ ಚೆರಿಯಮನೆ ನರೇಶ್‌, ನರೇಶ್‌ ಗ್ಲಾಸ್‌ ಮತ್ತೆ ಪ್ಲೈವುಡ್‌ 
ಹಂಗೆನೆ ಪುಳಕಂಡ್ರ ಪ್ರದೀಪ್‌ ಮುತ್ತಪ್ಪ, 1.1.8..1.1.1/., ಪುಳಕಂಡ್ರ ಸಂದೀಪ್‌ ಮುತ್ತಪ್ಪ, 8.0. (E & C) 





ವಿಳಾಸ : ಕಲ್ಲುಮುಟ್ಟು ಬಸಪ್ಪ, 
ನಂ. 37, 3ನೇ ಮೇನ್‌, 

ನಂಜಪ್ಪ ಬ್ಲಾಕ್‌, ಕೆಂಪೇಗೌಡ ನಗಠ, 
ಬೆಂಗಳೂರು -19 

ಕಲ್ಲುಮುಟ್ಲು ಬಸಪ್ಪ (© : 080- 6500946 








ಬೇಸಿಗೆ ಕ್ರೀಡಾ ಶಿಬಿರ ರದ್ದು 
ಈ ಹಿಂದೆ ದಿನಾಂಕ16-5-00 ರಿಂದ 31-5-00ರ ಮಧ್ಯೆ ಬೇಸಿಗೆ ಕ್ರೀಡಾ ಶಿಬಿರವನ್ನು ಮೈಸೂರಿನ ಗೌಡ 
ವಿದ್ಯಾರ್ಥಿನಿಲಯದಲ್ಲಿ ಹಮ್ಮಿ ಕೊಳ್ಳಲು ನಿರ್ಧರಿಸಲಾಗಿತ್ತು. ಆದರೆ ಕಾರಣಾಂತರದಿಂದ ನಡೆಸಲು ಅನಾನುಕೂಲವಾದ್ದರಿಂದ 
ವಿಷಾದಿಸುತ್ತೇವೆ. ಜನಾಂಗದ ಯುವಜನ ಕ್ರೀಡಾ ಆಸಕ್ತರು ಎಂದಿನಂತೆ ಸಹಕರಿಸುವಂತೆ ಈ ಮೂಲಕ ವಿನಂತಿಸಲಾಗಿದೆ. 
ಅಧ್ಯಕ್ಷರು, ಕೊಡಗುಗೌಡ ಮಾಜಿ ಸೈನಿಕರ ಕ್ಷೇಮಾಭಿವೃದ್ದಿ ಸಂಘ, 





ಮ್‌ ಒಳನೋಟ 2000, ಏಪ್ರಿಲ್‌ 16-30ರ ತನಕ ಈ 


ಕನ್ನಡ ವಿಭಾಗ ಲೇಖಕರು | ಪುಟಗಳು 

ಕೊಡಗು ಜಿಲ್ಲೆಯ ಚರಿತ್ರೆ | | - ಸಂಪಾದಕೀಯ 02 

ಶಿಕ್ಷಣ ರಂಗದ ಧ್ಯುವತಾರೆ ಶ್ರೀ ಕುರುಂಜಿ ವೆಂಕಟರಮಣ ಗೌಡರು] ' - ಬಿ. ಆರ್‌. ಜೋಯಪ್ಪ.ಮದ ' 02 

ಪತ್ರಕರ್ತ ಜನಪರ ನಿಲುವು ಹೊಂದಿರಬೇಕು 03. 

(ನೂತನ ಯೋಜನೆಗಳು) J - ಜನವಾಹಿನಿ ವರದಿ 04 

ಶತಮಾನ ಕಂಡ ಮೇರು ವ್ಯಕ್ತಿಗಳು - ಸಂಪಾದಕಿ | 05 

ಧೆ :ನಾನು - ಪೊನ್ನಚನ ಭವ್ಮ ಭೀಮಯ್ಯ, ಹಾಲೇರಿ 10 

ಕರ್ನಾಟಕದಲ್ಲಿ ಪಂಚಾಯತ್‌ರಾಜ್‌ ವ್ಯವಸ್ಥೆ ನಡೆದು ಬಂದ ದಾರಿ - ಆರ್‌. ಶಂಕರಪ್ಪ 12 

x ಮನುಷ್ಯನನ್ನು ಹೋಲುವ ಪ್ರಾಣಿಗಳಾವುವು? - ಸಂಗ್ರಹ Rd 
| “ಸಂಗಾತಿ ರಾಶಿ ಫಲ - ಗಿರೀಶ್‌ ಕುಮಾರ್‌ 15 
ಸರ್ಪಗಂಧ - ಧಾರವಾಹಿ - 28 - ಕೌಂಡಿನ್ಯ 16 
ಗೃಹ ಸಂಗಾತಿ | - ಸಂಗ್ರಹ pi 17 

ಪ್ರೀತಿ, ಪ್ರೇಮ - ಚೇಂದ್ರಿಮಾಡ. ಜಿ. ಮುತ್ತಪ್ಪ, ಕುಶಾಲನಗರ. 18 

ಶುಭ ಲಗ್ನ ಕಾರ್ಯಗ 18 

ಪತ್ರ ವಿಭಾಗ ಸಂ 

ಕಾವೇರಿ (ಕವನ) | - ಹೆಚ್‌.ಎಂ. ನಾಗರಾಜು | 20 


ಅರೆಬಾಷಿಕ ವಿಭಾಗ 
ವಾಂಟೆಡ್‌ ಮಿಸ್ಟರ್‌ ರಾಜು - ಧಾರಾವಾಹಿ - 8 | - ಶಂಕರನ ಬಸಪ್ಪ 11 












ಕೊಡಗು ಸಂಗಾತಿ, 35,"ಸವಿತಾ ನಿಲಯ”, 1ನೇ ಕ್ರಾಸ್‌, 4ನೇ ಬ್ಲಾಕ್‌, 
ಜಯಲಕ್ಷ್ಮಿ ಪುರಂ, ಮೈಸೂರು - 12. ಫೋನ್‌ : 0821/516771 
ಬೈತಡ್ಕ ಜಾನಕಿ ಬೆಳ್ಳಪ್ಪ,,ನಂ. 21-16 ಎಲ್‌. ಐ. ಸಿ. ಹತ್ತಿರ, 

ರೇಸ್‌ ಕೋರ್ಸ್‌ ರಸ್ತೆ, ಮಡಿಕೇರಿ, ಫೋನ್‌ : 08272/28047 
ಪಾಂಡ್ಯನ್‌ ಕ್ಯಾಸೆಟ್‌ ಅಂಗಡಿ, ಖಾಸಗಿ ಬಸ್‌ ನಿಲ್ದಾಣ, ಮಡಿಕೇರಿ 
ಫೋನ್‌ : 08272/29620 . 
ಕುಂಭಗೌಡನ ಸೋಮಣ್ಣ, ಮಯೂರ ಕೋಲ್ಡ್‌ ಸ್ಟೋರೆಜ್‌, ಮುಖ್ಯ ರಸ್ತೆ, 
ುಶಾಲನಗರ - 571 234 ಫೋನ್‌ : 08276/7330 
ಅಮ್ಮಾ ಜೀರ ಪೊನ್ನಪ್ಪ, 20, 1ನೇ ಮೈನ್‌, 4ನೇ ಕ್ರಾಸ್‌, ಸಾಕಮ್ಮ ಗಾರ್ಡನ್‌, . 
ಬಸವನಗುಡಿ, ಬೆಂಗಳೂರು - 04, ಫೋನ್‌ :080/6342822 
ಕಲ್ಲುಮುಟ್ಲು ಬಸಪ್ಪ, ನಂ. 37, 3ನೇ ಮೇನ್‌, ನಂಜಪ್ಪ ಬ್ಲಾಕ್‌, 
ಕೆಂಪೇಗೌಡ ನಗರ, ಬೆಂಗಳೂರು -19,ಫೋನ್‌ : 080/6500946 


ಚಂದಾ ಕಳುಹಿಸುವ ಮತ್ತು 
ಜಾಹೀರಾತು ಪ್ರಸಾರ ಕಛೇರಿ 


ಮಡಿಕೇರಿಯಲ್ಲಿ 
ಸಂಗಾತಿ ಕಛೇರಿ 








ಡು 


ಡ್ಯ ಸಂಗಾತಿ ಚಿಹ್ನೆ ಮತ್ತು 
ಅರೆಭಾಷೆ ಕ್ಯಾಸೆಟ್‌ ಲಭ್ಯ 



















ಘು) ಚಂದಾ ವಿವರದ : ಜೀವಾವಧಿ ಸದಸ್ಯತನ - 2000 ರೂ., ಬಿಡಿ ಪ್ರತಿ - 6 ರೂ., ಅರ್ಥ ವಾರ್ಷಿಕ -75 ರೂ., 
ವಾರ್ಷಿಕ ಚಂದಾ - 150 ರೂ. (ಅಂಚೆ ವೆಚ್ಚ ಸೇರಿ), ಒಲೆಗೊಂದರಂತೆ ಸದಸ್ಮರಾಗಿ ಕೊಂಡು ಓದಿ. 





ಆ ಗ” ಇಟು ಇ ೪; pj 


ಕೊಡಗು ಸಂಗಾತಿ 


ಪುಟ -2.. 


ಸಂಪಾದಕೀಯೆ : ಕೊಡಗು ಜಲ್ಲೆಯ ಚರಿತ್ರೆ 


ಈಗಿನ ಪೀಳಿಗೆಗೆ ಕೊಡಗಿನ ಚರಿತ್ರೆ ಏನೇನೂ 
ತಿಳಿಯದಾಗಿದೆ ಎಂಬುದು ಸರ್ವಸಾಮಾನ್ಯ ಅಭಿಪ್ರಾಯ. ಒಂದು 
ದೇಶದ ಯಾ ರಾಜ್ಯದ ಚರಿತ್ರೆಯನ್ನು ತಿಳಿದುಕೊಳ್ಳುವುದು ಹೇಗೆ 
ಅವಶ್ಶಕವೋ ಅಧ ರೀತಿ ಆಯಾಯ ಜಿಲ್ಲೆಯ ಚರಿತ್ರೆಯನ್ನು 
ಆ ಜಿಲ್ಲೆಯ ಪ್ರಜೆ ತಿಳೆದುಕೊಳ್ಳುವುದು ಅವಶ್ಶ ಕ. 

ಕೊಡಗಿನ ಚರಿತ್ರೆಯನ್ನು ಬೆರಳೆಣಿಕೆಯ ಲೇಖಕರು 
ಬರೆದಿದ್ದರೂ ಅವುಗಳು ಲಭ್ಯವಿಲ್ಲ. ಕೊಡಗು ಜಿಲ್ಲೆಯ 
ಗರುುಟಿಯರ್‌ ನಲ್ಲಿ ಅಲ್ಪ ಸ್ವಲ್ಪ ಲಭ್ಯವಿದೆ. ಆದರೆ ಪುಟ್ಟ 
ಮಕ್ಕಳಿಗೆ ಕೊಡಗಿನ ಚರಿತ್ರೆಯ ವಿಷಯ ತಿಳಿಸುವ ಚಿಕ್ಕ ಪುಟ್ಟ 
ಹೊತ್ತಿ ಗೆಗಳು ಹೊರಬಂ (61 ಇದರಿಂದ ಪ್ರ ತಿಯೊಬ್ಬ 
ಮಗುವಿನಲ್ಲಿ ತಾನು ವಾಸಿಸುವ ಜಿಲ್ಲೆಯ ಜಾ ತಿಳಿದಂತೆ 
ಆಗುತ್ತದೆ. ಪಠ್ಮಪುಸ್ತಕ ಇಲಾಖೆಯವರು ಸಮಾಜ ವಿಜ್ಞಾನ 
(Social Studies)ನಲ್ಲಿ ಒಂದೊಂದು ತರಗತಿ ಆ ಜಿಲ್ಲೆಯ 


ಶಿಕ್ಷಣ ರಂಗದ ದೃವತಾರೆ 


ಕೆಲವರಿಗೆ ಹಣವಿರುತ್ತದೆ, ಗುಣವಿರದು. ಮತ್ತೆ ಕೆಲವರಿಗೆ 
ಗುಣವಿರುತ್ತದೆ ಹಣವಿರದು. ಆದರೆ ಶ್ರೀ ಕುರುಂಜಿ 
ವೆಂಕಟರಮಣ ಗೌಡರು ಈ ಮೇಲಿನ ಮಾತಿಗೆ ಅಪವಾದವಾಗಿ 
ದ್ದಾರೆ. ಶ್ರೀಯುತರಲ್ಲಿ ಹಣ ಮತ್ತು ಗುಣ ಎರಡೂ ಇರುವುದು 
ಕನ್ನ ಡ ನಾಡಿನ ಸೌಭಾಗ್ಯ. ದ.ಕನ್ನ ಡ ಜಿಲ್ಲೆಯ ಸುಳ್ಳ ತಾಲೂಕಿನ 
ಹೆಸರು ಭಾರತದ ನಕ್ಕೆ ಯಲ್ಲಿಪ ಪ್ರಜ್ವ ಲಿಸುವಂತೆ ಮಾಡಿದ ಖ್ಯಾತಿ 
ಕೆ.ವಿ.ಜಿ.ಯವರಿಗೆ ಸಲ್ಲುತ್ತದೆ. ; 

ಶ್ರೀ ಕುರುಂಜಿ ಮಹಾಲಿಂಗಗೌಡ ಮತ್ತು ಶ್ರೀಮತಿ ಲಕ್ಷ್ಮಿ 
ದಂಪತಿಗಳ ದ್ವಿತೀಯ ಪುತ್ರರಾಗಿ ಶ್ರೀ ವೆಂಕಟರಮಣಗೌಡರು 
26-12-1928ರಲ್ಲಿ ಜನಿಸಿದರು. ತಂದೆ ಶ್ರೀ ಮಹಾಲಿಂಗಗೌಡರು 
ಮಾಸ್ತರರಾಗಿದ್ದರು. ತಾಯಿ ಶ್ರೀಮತಿ ಲಕ್ಷಿ. ಮಗು 
ವೆಂಕಟರಮಣ ಹುಟ್ಟಿದ ಕಾಲಕ್ಕೆ ಬಡತನದ ಬೇಗೆಯಲ್ಲಿ 
ಬೆಂದವರು. ಆದರೆ ದಿನಗಳುರುಳಿದಂತೆ ಬದುಕು ಬದಲಾಯಿತು. 
ಬಡತನ ಮಾಯವಾಯಿತು. ಏನಿದರ ಗುಟ್ಟು? ಸತತ ದುಡಿಮೆ. 
ಗಳಿಸಿದ್ದನ್ನು ಉಳಿಸಿದ್ದರ ಫಲ, ಉಳಿಸಿದ್ದನ್ನು ಬಳಸಿದ್ದರ ಪ್ರತಿಫಲ. 
" ನಾವು ನೀವೆಲ್ಲಾ ಕಾಣುತ್ತಿರುವ ಸುಮಾರು ಮೂವತ್ತೊ ಶಿ ಕ್ಕೂ 
ಹೆಚ್ಚು ಸಂಸ್ಥೆಗಳು. ವಿದ್ಮಾದೇಗುಲದ ಬಾಗಿಲು 3 
ಮಹಾಚೇತನ 72ರ ಹರೆಯದ ಶ್ರೀ ವೆಂಕಟರಮಣಗೌಡರು. 
ಏಕ ವ್ಯಕ್ತಿ ಏಕಶಕ್ತಿಯಾಗಿ ಹೊರಚಿಮ್ಮಿ ದ ಶ್ರೀ ಗೌಡರು ಓರ್ವ 
ಆದರ್ಶ ಕೃಷಿಕರು. ಕೃಷಿಯಿಂದ ಬಿಂದು ಆದಾಯವನ್ನು 


ವಿದ್ಕಾಸಂಸ್ಥೆಗಳನ್ನುಕಟ್ಟಲು ವಿನಿಯೋಗಿಸಿದರು. ಅಷ್ಟೇ ಅಲ್ಲ. 


ದಾನ ನೀಡಿ" ದಾನ ಚಿಂತಾಮಣಿ ಅತ್ತಿಮಬ್ಬೆಯನ್ನು" ನೆನಫಿಗೆ 
ತಂದುಕೊಟ್ಟ ಅದ್ವಿತೀಯ ವ್ಯಕ್ತಿ ಇವರು. 

" ದಾನ ಕೊಟ್ಟು ನೋಡಬೇಕು, ಅದರಿಂದಾಗುವ ತೃಪ್ತಿ 
ಅಷ್ಟಿಷ್ಟಲ್ಲ" ಎನ್ನುವ ಗೌಡರನ್ನು ಹೇಗೆ ಅಭಿನಂದಿಸಬೇಕೋ 
ತಿಳಿಯದು. ದಿನದ 18 ಗಂಟೆಗಳ ದುಡಿಮೆ ಇವರದು. ಸುಳ್ಳದ 


ಚರಿತ್ರೆಯ ವಿಷಯವನ್ನು ಸಂಗ್ರಹಿಸಿ ಪ್ರಕಟಿಸಬೇಕು. ಹೀಗೆ ಆದರೆ 
ಪ್ರತಿಯೊಬ್ಬ ಪ್ರಜೆಯು ತಾನು ಹುಟ್ಟೆದ ಊರಿನ ಚರಿತ್ರೆಯನ್ನು 
ತಿಳಿದಂತಾಗುತ್ತದೆ. ಇದರಿಂದಾಗಿ ಆ ಪ್ರದೇಶದ ಆಗು 


ಹೋಗುಗಳ ಪರಿಚಯವಾಗುತ್ತದೆ. ಈ ಕೆಲಸವನ್ನು ನಮ್ಮ 
ಶಾಸಕರು ವಿಧಾನ ಸಭೆಯಲ್ಲಿ ಚರ್ಚಿಸಬೇಕು. 


ಚರಿತ್ರೆಯನ್ನು ಓದಿ ತಿಳಿಯುವ ಹವ್ಕಾಸ ವಿದ್ಯಾರ್ಥಿ . 
ವಿದ್ಯಾರ್ಥಿನಿಯರಿಗೆ ಬರಬೇಕಾದರೆ ಆಯಾಯ ಜಿಲ್ಲೆಗಳ 


` ಚರಿತ್ರೆಗಳನ್ನು ಪಠ್ಮ ಪುಸ್ತಕದಲ್ಲಿ ಸೇರಿಸಬೇಕು. ಇಡೀ, 


ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಚರಿತ್ರೆಯನ್ನು ಒಂದೇ ಪುಸ್ತಕದಲ್ಲಿ 
ಮುದ್ರಿಸುವ ಅವಶ್ಯಕತೆ. ಇಲ್ಲ. ಆಯಾಯ ಜಿಲ್ಲೆಗೆ ಬೇರೆ 
ಬೇರೆಯಾಗಿ ಚಿಕ್ಕ ಹೊತ್ತಿಗೆಯನ್ನು ಪ್ರಕಟಿಸಬೇಕೆಂದು ಸಂಗಾತಿ 
ಅಭಿಪ್ರಾಯ ಪಡುತ್ತದೆ. 


ಶ್ರೀ ಕುರುಂಜಿ ವೆಂಕಟರಮಣ ಗೌಡರು 


ಜನತೆ ಶ್ರೀಯುತರನ್ನು "ಆಧುನಿಕ ಸುಳ್ಳದ ವಿದ್ಯಾಪುನರುಜ್ಜೀವನದ 
ಸಿತಾಮಹಾ " ಎಂದು ಕೊಂಡಾಡಿದ್ದಾರೆ. ಮಾತಾಡಿದಂತೆ 
ನಡೆಯುವವ ಜಗವ ಕೂತಲ್ಲಿ ಆಳ್ವ ಸರ್ವಜ್ಞ" ಎನ್ನುವ ಸರ್ವಜ್ಞನ 
ಮಾತಿಗೆ ಇವರು ಉದಾಹರಣೆಯಾಗಿದ್ದಾರೆ. 

ಶ್ರೀಯುತರು ಎಳೆವೆಯಲ್ಲಿಯೇ ಗಾಂಧೀಜಿಯವರನ್ನು 
ಕಂಡು ಅವರಿಂದ ಪ್ರಭಾವಿತರಾದವರು. ಆ ಬಳಿಕ 
ವಿದ್ಯಾರ್ಥಿಯಾಗಿದ್ದಾಗ ವಿವೇಕಾನಂದರ ಜೀವನ ಇವರ ಮೇಲೆ 
ಗಾಡ ಪ ಪ್ರಭಾವ ಬೀರಿದೆ. ಬಸವಣ್ಣನವರ ವಿಚಾರಧಾರೆಗಳಿಗೆ ಇವರು 
ಮನಸೋತವರು. ನೆಹರೂ ಅವರ ಸಮಾಜವಾದ ಇವರಿಗೆ 
ಇಷ್ಟವಾಗಿದೆ. ತಮ್ಮ ತಂದೆಯವರ ಮಾರ್ಗದರ್ಶನ ಮತ್ತು 
ಮಣಿಪಾಲದ ಸ್ದಾ ಪನೆಗ ಬುನಾದಿ ಯಾಯಿತೆಂದು ಅಂದಿನ 
ದಿನಗಳನ್ನು ಇವರು ನೆನೆಯುತ್ತಾರೆ. 

ಶ್ರೀಯುತರದು ಒಂದು ಮಾದರಿ ಕುಟುಂಬ. ಪತಿಯ 
ಶ್ರೇಯಸ್ಸಿಗೆ ಪತ್ನಿಯು ಮೂಲ. ಶ್ರೀಮತಿ ಜಾನಕಿಯವರು 
ಮನಮೆಚ್ಚಿದ -ಮಡದಿಯಾಗಿ ಪತಿಯ ಹೆಗಲಿಗೆ ಹೆಗಲು 
ಕೊಡುತ್ತಿದ್ದಾರೆ. ಮನೆಯ ಹಾಗೂ ತೋಟದಲ್ಲಿನ ಎಲ್ಲಾ 
ಜವಾಬ್ದಾರಿಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತಿರುವುದರಿಂದಲೇ 
ಶ್ರೀ ಕೆ.ವಿ. ಜಿ ಯವರು ಊರಿನ ಅಭಿವೃದ್ದಿಯ ಕಡೆ ಹೆಚ್ಚುಗಮನ 
ಕೊಡಲು ಸಾಧ್ಯವಾಗಿರುವುದು. ಈ ದಂಪತಿಗಳಿಗೆ ಮೂವರು 
ಕಣ್ಮಣಿಗಳು. ಹಿರಿಯಪುತ್ರ ಡಾ| ಕೆ.ವಿ. ಚಿದಾನಂದ M.B.B.S., 
M.S., FRSH., ಅಕಾಡೆಮಿ ಆಫ್‌ ಲಿಬರಲ್‌ ಎಜುಕೇಶನ್‌ 
ಸಂಸ್ಥೆಯ ಉಪಾಧ್ಯಕ್ಬರೂ ಮತ್ತು ಕುರುಂಜಿಕಾರ್ಸ್‌ ಜನರಲ್‌ 
ಆಸ್ಪತ್ರೆಯ ಮುಖ ಮೈದಾ ಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 
ಎರಡನೆ ಯವರು ಡಾ ರೇಣುಕಾ ಪ್ರಸಾದ್‌ M.B.B.S., ಇವರು 
ಶ್ರೀ ಕೆ.ವಿ.ಜಿ ವಿದ್ಯಾಸಂಸ್ಥೆಗಳ ಪ್ರಧಾನ ಕಾರ್ಯದರ್ಶಿಯಾಗಿ 


. ಸೇವೆ ಸಲ್ಲಿಸುತ್ತಿದ್ದಾ ರೆ ಓರ್ವ ಪುತ್ರಿ ಖಃ ಗೋವರ್ಧಿನಿ. 


ಅಕ್ಕಿ ಮೇಲೆ ಆಶೆ ನೆಂಟರ ಮೇಲೆ ಪಿ 








ಕೊಡಗು ಸಂಗಾತಿ 


ಇವರು ವೈದ್ಯರಾದ ಶ್ರೀ ತೋಟಂಬೈಲು ಜಯಕುಮಾರ್‌ರನ್ನು 
ಮದುವೆ ಯಾಗಿದ್ದಾ ರೆ. ಈಗ ತಮ್ಮ ಪತಿಯೊಡನೆ ಇಂಗ್ಲೆಂಡ್‌ 
ನಲ್ಲಿದ್ದಾರೆ. 
ಕೆಎ ವಿ.ಜಿ. ಪಾಲಿಟೆಕ್ನಿಕ್‌, ಐ.ಟಿ.ಐ., ನರ್ಸಿಂಗ್‌ ಕಾಲೇಜ್‌, 
ಡೆಂಟಲ್‌ ಕಾಲೇಜ್‌, ಆಂಗ್ಲ ಮಾದ್ಯಮ ಪ್ರೌಢಶಾಲೆ, ಇವೆಲ್ಲವೂ 
ಕುರುಂಜಿ ಭಾಗ್‌ನ 50 ಎಕರೆ ಭೂ ಪ್ರದೇಶದಲ್ಲಿ ಕಾರ್ಯ 
ನಿರ್ವಹಿಸುತ್ತಿವೆ. ಇವೇ' ಅಲ್ಲದೆ ಅತ್ಕಾ ಧುನಿಕ ಸುಸಜ್ಜಿತ 
ಉಪಕರಣನ್ನೊ ಳಗೊಂಡ 200 ಹಾಸಿಗೆಗಳ ಕೆ.ವಿ.ಜಿ. ಆಸ್ಪ ತ್ರೆ 
ಸಂಶೋಧನಾ ಕೇಂದ್ರ, ಸುಳ್ಳ, ಅರಂತೋಡು, ರಾಚ 
ಇಟ ಕೊಲ್ಲಮೊಗರುನಲ್ಲಿರುವ ನಾಲ್ಕು ಪ್ರೌಢಶಾಲೆಗಳು 
ಮತ್ತು ಕುರುಂಜಿಭಾಗ್‌ನಲ್ಲಿ ರುವ ಎಂಟು ಹಾಸ್ತೆ ೈಲ್‌ಗಳು ಶ್ರೀ 
ಗೌಡರಿಗೆ ಶಿರಬಾಗಿ ನಮಿಸುತ್ತಿವೆ. 
ಕೊಡಗು, ದ. ಕನ್ನಡ, ಮೈಸೂರು, ಮಂಡ್ಕ ಮತ್ತು 
ಬೆಂಗಳೂರು ಜಿಲ್ಲೆ ಗಳಲ್ಲಿ 'ಹರಡಿಕೊ ಇಂಡಿರುವ 14ಕ್ಕೂ ಅಧಿಕ 
ಕಲ್ಮಾಣ ವ ಮಂಟಪಗಳು ಶ್ರೀಯುತರು ಮಾಡಿದ 'ದಾನದ 
ಸಂಕೇತವಾಗಿ ತಲೆ ಎತ್ತಿ ನಿಂತಿವೆ 
1995ರಲ್ಲಿ ಶ್ರೀ ಕೆ. ವಿ.ಜಿ. ತಾಂತ್ರಿಕ ಶಿಕ್ಷಣ ಸಂಸ್ಥೆ(1T1) 
ಭಾಗಮಂಡಲದಲ್ಲಿ ಸ್ಥಾ ಪನೆಗೊಂಡು ಜಾ ರ್ವಹಿಸುತ್ತಿ ದೆ. 
ಅಲ್ಲದೆ ಇಲ್ಲಿ ಇವರ ಪ್ರಥಮ ದರ್ಜೆಕಾಲೇಜು ಇಂದು ಖ್ಯಾತಿ 
ಪಡೆದಿದೆ. 
ಮಡಿಕೇರಿ, ಸೋಮ ವಾರಪೇಟೆ, ಭಾಗಮಂಡಲದ 
ಕಲ್ಮಾಣ ಮಂಟಪಗಳಿಗೆ ದಾನ ನೀಡಿದ್ದೇ ಅಲ್ಲದೆ ಮೂರ್ನಾಡಿ 
ನಲ್ಲಿ ತಮ್ಮ ಧರ್ಮಪತ್ನಿ ಯವರ ಹೆಸರಿನಲ್ಲಿ ಭವ್ಯವಾದ 
ಕಲ್ಕಾ ಮಂಟಪವನ್ನು ಕಟ್ಟಿಸಿದ್ದಾರೆ. 
ಶ್ರೀಯುತರ 60ನೇ ಜನ್ಮ ದಿನದಂದು ಹಲವಾರು ಗಣ್ಮರು 
ಶುಭಕೋರಿ ಸಂದೇಶ ಕಳುಹಿಸಿದ್ದಾ ರ್ರ ಟಾ ಆವರು ಕಟ್ಟಿ ದ 
ವಿದ್ಮಾಸಂಸ್ಥೆಗಳ ವಿದಾ ರ್ಥಿಗಳಲ್ಲ ರೂ 'ವಿಶ್ವಮಾನವ' ರಾಗಿ 
ಸರ್ವತೋಮುಖ ಪ್ರಗತಿಯನ್ನು ಹೊಂದಲಿ' ಎಂದು 
ಕುವೆಂಪುರವರು ಹಾರೈಸಿದ್ದರು. 
"ಶ್ರೀ ಕುರುಂಜಿ ವೆಂಕಟರಮಣಗೌಡರು ಸಮಾಜಾಭಿವೃದ್ದಿ 


ಪುಟ -3 


ಕಾರ್ಯಗಳಲ್ಲಿ ಹೆಸರಾಂತ ಸೇವೆ ಸಲ್ಲಿಸಿ ಸುಳ್ಳ ತಾಲೂಕಿಗೇ ಅಲ್ಲ 
ದೆ ಕನ್ನಡ ಹಾಗೂ ಕರ್ನಾಟಕ ರಾಜ್ಯ ದ ಜಾ ಕಡೆಗಳಲ್ಲಿ ಅನೇಕ | 
ಜನ ಹತ ಕಾರ್ಯಗಳಲ್ಲಿ ಪ್ರ ಮುಖ ಪಾತ್ರ ವಹಿಸಿರುವುದು 
ಜನಜನಿತವಾಗಿದೆ. ಇವರ ಸೇವಾ ಇರೋ ತ್ಕಾಗಬುದ್ದಿ 
ಹಾಗೂ ಸಮಾಜ ಸುಧಾರಣಾ ವ್ಯಕ್ತಿತ್ವ ಮುಂತಾಹವುಗಳು 
ಇವರನ್ನು ಆದರ್ಶ ವ್ಯಕ್ತಿಯನ್ನಾಗಿ ತಿರು . ಪರಮಾತ್ಮನು 
ಇವರ ಕುಟುಂಬ ವರ್ಗಕ್ಕೆ ಮಂಗಳ ಆಶೀರ್ವಾದ ಮಾಡುತ್ತಿ ರಲಿ' 
ಎಂದು ಶುಭಾಶಯ ತೋರಿದವರು ? ಸಿ.ಎಂ. ಪೂಣಚ್ಚ ನವರು. 
ಶ್ರೀಯುತರ ಬಗ್ಗೆ ಬರೆದ ಲೇಖನವೊಂದರಲ್ಲಿ ಎ.ಆರ್‌ 
ಡಿ ಡಾ ಅವರು 
"ವರ್ಷ ವರ್ಷಕೆ ಮೇಲೆ ನಿಂತಿರಿ ನೀವು 
ವರ್ಷ ವರ್ಷಕೆ ಕೀರ್ತಿ ಹಡೆದಿರಿ ನೀವು 
oo ತಂದಿರಿ ಜನಮನಕೆ ನೀವು 
ಬೆಳಗಿರಿ ಮುದದಿ ಶತವರ್ಷನೀವು"ಎಂದು 
ಜಾ ೩ 
ನೂರಕ್ಕೊಬ್ಬ ವೀರನಾಗಬಹುದು, ಸಾವಿರಕ್ಕೊಬ್ಬ ಪಂಡಿತ 
ನಾಗಬಹುದು, 10ಸಾವಿರಕ್ಕೊಬ್ಬ ವಾಕ್ಕ ವಿಶಾರದನಾಗಬಹುದು. 
ಲಕ್ಬಕ್ಕೊಬ್ಬ ಆದರ್ಶ ಶಿಕ್ಷ ಕನಾಗಬಹುದು. ಆದರೆ ಕೊಡುಗೈ 
ದಾನಿಯೊಬ್ಬ ಜನಿಸುವುದು ತೀರಾ ಅಪರೂಪ ಪ್ರ 
ಅತ್ಮಪೂರ್ವರಲ್ಲಿ ಶ್ರೀ ಕೆ. ವಿ. ಜಿ. ಯವರೊಬ್ಬರು. 
ದಾನಿ ಆದು ಚಿರಂಜೀವಿ. ನಿಮ್ಮ ಭಾಗ್ಮ ದ ಬಟ್ಟಲು 
ಅಕ್ಷಯವಾಗಲಿ, ಅಮರವಾಗಲಿ, ಸದಾ ಹರಿಯುವ ಅಮರ 
ಗಂಗೆಯಾಗಲಿ. 
. ಶ್ರೀವೆಂಕಟರಮಣ ಗೌಡರಿಗೆ ಸಂದ ಪ್ರಶಸ್ತಿಗಳು, 
1. ಕಾರಂತ ಪರಿಸರ ರತ್ನ 
2. ರಾಜೀವ್‌ ಗಾಂಧಿ ಏಕತಾ ಪ್ರಶಸ್ತಿ 
3. ಗ್ಲೋರಿ ಆಫ್‌ ಇಂಡಿಯಾ"ಇಂಟರ್‌ ನ್ಯಾಷನಲ್‌ 
4. ಆರ್ಟ್‌ ಆಫ್‌ ಇಂಡಿಯಾ ಗೋಲ್ಡ್‌ -98 
5. ನ್ಯಾಶನಲ್‌ ಎಜುಕೇಶನ್‌ ಎಕ್ಸ್‌ ಲೆನ್ಸ್‌ 
ಬಿ. ಆರ್‌. ಜೋಯಪ್ಪ 


ಪತ್ರ ಕರ್ತ ಜನಪರ ನಾ ಹೊಂದಿರಬೇಕು 


ಪತ್ರಕರ್ತ ಜನಸಾಮಾನ್ಯ ರ ಬಗ್ಗೆ ಕಾಳಜಿ : ವಹಿಸುವುದರ 
ಜೊತೆಗೆ ಪಕ್ಷಾತೀತನಾಗಿದ್ದು ಜಾತ್ಮ ತೀತ ನಿಲುವನ್ನು 
ಪ್ರತಿಪಾದಿಸುವವನಾಗಿರಬೇಕು ಜ್‌ ಕರ್ನಾಟಕ ಠಾಜ್ಕ 
ends ಪತ್ರಕರ್ತರ ಸಂಘದ ರಾಜ್ಕಾಧ್ಮಕ್ಷ ಗೊ 
ಹಿರಿಯ ಪತ್ರ ತಃ ಬಿ.ವಿ. ಮಲ್ಲಿ ಕಾರ್ಜುನಯ್ಮ ಶಿಳಿಸಿದರು. 

ಕು: ಉಡುಪಿಯಲ್ಲಿ ಉಡುಪಿ ಜಿಲ್ಲಾ ಕಾರ್ಯನಿರತ 
ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ನಡೆದ ಪತ್ರಕರ್ತರ 
ಸಂಘಟನೆ, ಪತ್ರಕರ್ತರ ಸಮಸ್ಯೆ ಹಾಗೂ ಸವಾಲುಗಳು ಸ್ಯ 
ಪತ್ರಕರ್ತ ಈ ಓದುಗರ ಸಂವಾದ ಕಾರ್ಯಕ್ರಮದಲ್ಲಿ 
ಮಾತನಾಡುತ್ತಿದ್ದರು. 

ನಿಜವಾಗಿಯೂ ಪತ್ರಕರ್ತರಿಗೆ ಸ್ವಾತಂತ್ರ್ಯವಿದೆಯೇ 
ಎಂಬುದರ ಬಗ್ಗೆ ಹು ಘಟನೆಗಳನ್ನು ಉಲ್ಲೇಖಿಸಿದ 


ಅವರು, ಪತ್ರಕರ್ತರು ಸತ್ಮಸಂಗತಿಗಳನ್ನು ವರದಿ ಮಾಡುವ ಬಗ್ಗೆ 
ಹೆಚ್ಚಿನ ಗಮನಹರಿಸಬೇಕೆಂದು ಹೇಳಿದರು. 

ಟಿ. ವಿ. ಇಂಟರ್‌ನೆಟ್‌ಗಳ ಹಾವಳಿಯಿಂದ ಪತ್ರಿಕಾ ರಂಗಕ್ಕೆ 
ಯಾವದೇ ತೊಂದರೆಗಳಿಲ್ಲ. ಪತ್ರಿಕೆಯವರು ಸ್ಥಳೀಯ ಸುದ್ದಿಗಳ 
ಬಗ್ಗೆ ಹೆಚ್ಚಿನ ಮಹತ್ವ ಕೊಡುವುದು ಒಳ್ಳೆಯದು ಎಂದು ಅವರು 
ಹ 

ಸ್‌.ಎನ್‌. ಹೆಬ್ಬಾರ್‌, ಡಾ. ಮುರಾರಿ ಬಲ್ಲಾಳ್‌, 

ಪ್ರೊ. ನ ತಂತ್ರಿ, ಮುರಲೀಧರ ಉಪಾಧ್ಯಾಯ, ಭಾಸ್ಕರ 
ರಾವ್‌ ಮೊದಲಾದವರು ಈ.ಸರಿದರ್ಭದಲ್ಲಿ ಮಾತನಾಡಿದರು. 

ಸಂಘದ ಅಧ್ಯಕ್ಷ ದಾಮೋದರ ಐತಾಳ್‌, ಶಿಕಾರಿಪುರ, 
ಈಶ್ವರ ಭಟ್‌ ಕೆಲವು ಸಲಹೆ ಸೂಚನೆ ನೀಡಿದರು. ದಾಮೋದರ 


| ಐತಾಳ ಸ್ವಾಗತಿಸಿ, ಶಿಕಾರಿಪುರ ವಂದಿಸಿದರು. 


ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ -ಹಾಗೆ 


ಕೊಡಗು ಸಂಗಾತಿ 


ಸ್ತ್ರೀಶಕ್ತಿ, ಸುರಕ್ಷ ಹೆರಿಗೆ, ಕೃಷಿ ಆಯೋಗ, ರೈತ ಮಿತ್ರ, 
ಜಲ ಸಂವರ್ಧನ, ರಾಜೀವ್‌ಗಾಂಧಿ ಗ್ರಾಮೀಣ ವಸತಿ ನಿಗಮ, 
ಸ್ವಚ್ಛ ಗ್ರಾಮ, ಎರಡನೇ ಆರ್ಥಿಕ ಆಯೋಗ, ಯುವಕಾಮ್‌, 
ರೇಷ್ಮೆ ಸಂಪತ್ತು, ಸಾರ್ವಜನಿಕ ಉದ್ಯಮ ಸುಧಾರಣಾ ಆಯೋಗ, 
ಕರ್ನಾಟಕ ರೈಲ್ವೆ ಅಭಿವೃದ್ಧಿ ನಿಗಮ, ಶಾಸಕರ ಕ್ಷೇತ್ರ ಅಭಿವೃದ್ದಿ 
ನಿಧಿ, ಕರ ವಿವಾದ ಸಮಾಧಾನ, ಏಕ ಕಾಲಿಕ ಇತ್ಯರ್ಥ ಯೋಜನೆ. 

ಮುಖ್ಯಮಂತ್ರಿ. ಎಸ್‌. ಎಂ. ಕೃಷ್ಣ ಅವರು ತಮ್ಮ 
ಚೊಚ್ಚಲು ಮುಂಗಡ ಪತ್ರದಲ್ಲಿ ರೂಪಿಸಿರುವ ನೂತನ 
ಯೋಜನೆಗಳಿವು. 


ಸ್ವಸಹಾಯ ಗುಂಪು ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ . 


ಸಾಲ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಸ್ತ್ರೀ ಶಕ್ತಿ ಎನ್ನುವ 
ನೂತನ ಯೋಜನೆಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ. 
ಮೊದಲ ವರ್ಷದಲ್ಲಿ ಒಂದು ಲಕ್ಷ ಮಹಿಳಾ ಸ್ವಸಹಾಯ 
ತಂಡಗಳಿಗೆ ಸಾಲ ಒದಗಿಸಲಾಗುತ್ತದೆ. ಮೊದಲ ವರ್ಷವೇ 
30ಕೋಟಿ ರೂ. ಗಳಿಗೂ ಹೆಚ್ಚು ಹಣವನ್ನು ಆವರ್ತ 
'ನಿಧಿಯನ್ನಾಗಿ ನೀಡಲಿದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಯಲ್ಲಿನ 
ಉನ್ನತ ಸಮಿತಿಯು ಈ ಯೋಜನೆಯ ವಿಶಾಲ ಮಾರ್ಗದರ್ಶಿ 
ಸೂತ್ರಗಳನ್ನು ಮಂಡಿಸಲಿದೆ. ಜಿಲ್ಲಾಧಿಕಾರಿಗಳ ಮೂಲಕ ಈ 
ಯೋಜನೆಯನ್ನು ಜಾರಿಗೊಳಿಸಲಾಗುವುದು. 
ಅಂಗನವಾಡಿ ಕಾರ್ಯಕರ್ತೆಯರು ಮೂಲತಃ ಈ 
ಕಾರ್ಯತಂಡಗಳ ಸಂಚಾಲಕರಾಗಿರುತ್ತಾರೆ. 
ಅನೈರ್ಮಲ್ಕ ವಿಧಾನದಲ್ಲಿ ಹೆರಿಗೆ ಮಾಡಿಸುವುದು ಹಳ್ಳಿಗಳ 
ಲ್ಲಿನ ಶಿಶು ಮರಣ ಹೆಚ್ಚಾಗಲು ಕಾರಣವಾಗಿದ್ದು ಇದನ್ನು 
ತಡೆಗಟ್ಟಲು ಗ್ರಾಮೀಣ ಮಹಿಳೆಯರಿಗೆ ಸೋಂಕು ರಹಿತ ಹೆರಿಗೆ 
ಕಿಟ್‌ಗಳನ್ನು ಉಚಿತವಾಗಿ ವಿತರಿಸುವ ಸುರಕ್ಷ ಹೆರಿಗೆ ಎಂಬ ನೂತನ 
ಯೋಜನೆಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ. ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳ ಮೂಲಕ ಮಿಡ್‌ವೈಫ್‌ಗಳಿಗೆ ಹೆರಿಗೆ 
ಕಿಟ್‌ಗಳನ್ನು ವಿತರಿಸಲಾಗುತ್ತದೆ. ಈ ಯೋಜನೆಗಾಗಿ ವಾರ್ಷಿಕ 
ಒಂದು ಕೋಟಿ ರೂ.ಗಳ ಸಹಾಯಧನವನ್ನು ನೀಡಲಾಗುತ್ತದೆ. 
ರಾಜ್ಯದ ಕೃಷಿ ಅಭಿವೃದ್ಧಿಗಾಗಿ ಕೃಷಿ ಆಯೋಗವನ್ನು 
ಸ್ಥಾಪನೆ ಮಾಡಲಾಗುತ್ತದೆ. ಇದು ರಾಜ್ಯದಲ್ಲಿರುವ ವಿವಿಧ ಕೃಷಿ 
ಹವಾಮಾನ ವಲಯಗಳಲ್ಲಿನ ಬೆಳೆಗಳ ಸದ್ಯದ ಉತ್ಪಾದಕತೆ 
ಹಾಗೂ ಉತ್ಪಾದಕತಾ ಸಾಮರ್ಥ್ಯದ ನಡುವೆ ಇರುವ ಕಂದಕವನ್ನು 
ನಿವಾರಿಸಲು ಕಾರ್ಕತಂತ್ರವನ್ನು ರೂಪಿಸಲಿದೆ. ಕೇಂದ್ರ ಸರಕಾರದ 
ರಾಷ್ಟ್ರೀಯ ಕೃಷಿ ವಿಮೆ ಯೋಜನೆಯಲ್ಲಿಪಾಲ್ಗೊಳ್ಳುವ ಸಲುವಾಗಿ 
ಒಂದು ನೂರು ಕೋಟಿ ರೂ. ಗಳನ್ನು ಒದಗಿಸಲಾಗುತ್ತದೆ. 
ರಾಜ್ಯದ ಎಲ್ಲ 745 ಹೋಬಳಿ ಕೇಂದ್ರಗಳಲ್ಲಿ ರೈತ 
ಸಂಪರ್ಕ ಕೇಂದ್ರಗಳನ್ನು ಸ್ಥಾಪಿಸುವ ರೈತ ಮಿತ್ರ ನೂತನ 
ಯೋಜನೆಯನ್ನು ಆರಂಭಿಸಲಾಗುತ್ತದೆ. ಈ ಕೇಂದ್ರಗಳು ರೈತರ 
ಮನೆ ಬಾಗಿಲಿಗೆ ಕೃಷಿಗೆ ಸಂಬಂಧಿಸಿದ ವೈಜ್ಞಾನಿಕ ಮತ್ತು ತಾಂತ್ರಿಕ 
ಸಲಹೆಗಳನ್ನು ತಲುಪಿಸಲಿದೆ. 


ಮಹಿಳೆಯರಿಗಾಗಿ ಸ್ತ್ರೀಶಕ್ತಿ, ರೈತರಿಗೆ ಕೃಷಿ ಆಯೋಗ (ನೂತನ ಯೋಜನೆಗಳು) 


ಪುಟ -4 


ರಾಜ್ಯದಲ್ಲಿರುವ ಕೆರೆಗಳ ಹೂಳು ತೆಗೆಸುವ ಮೂಲಕ 
ಉದ್ಯೋಗಾವಕಾಶವನ್ನು ಒದಗಿಸಲು ವಿಶ್ವಬ್ಯಾಂಕ್‌ ನೆರವಿನಲ್ಲಿ 
ಜನ ಸಂವರ್ಧನ ಯೋಜನೆಯನ್ನು ರೂಪಿಸಲಾಗುತ್ತದೆ. 
ಮುಂದಿನ ಐದು ವರ್ಷದಲ್ಲಿ 25 ಸಾವಿರ ಕೆರೆಗಳ ಹೂಳು ತೆಗೆದು 
ಮುಂದಿನ ಐದು ವರ್ಷಗಳಲ್ಲಿ ಪ್ರನರುಜ್ಜೀವನಗೊಳಿಸಲಾಗುವುದು. 
.. ವಸತಿ ಸೌಲಭ್ಯ ಕಲ್ಪಿಸಲು ಹಾಗೂ ಸಾಮಾಜಿಕ ವಸತಿಗಾಗಿ 


ಅಗತ್ಯ ಸಂಪನ್ಮೂಲ ಸಂಗ್ರಹಿಸಲು ರಾಜೀವ್‌ಗಾಂಧಿ ಗ್ರಾಮೀಣ 


ವಸತಿ ನಿಗಮವನ್ನು ಸ್ವಾಪಿಸಲಾಗುತ್ತದೆ. ಈ ನಿಗಮದ ಮೂಲಕ 
ಆಶ್ರಯ, ಅಂಬೇಡ್ಕರ್‌ ಯೋಜನೆಯಡಿ ಒಂದು ವರ್ಷದಲ್ಲಿ 
ಎರಡು ಲಕ್ಷ ಮನೆಗಳನ್ನು ನಿರ್ಮಿಸಲಾಗುತ್ತದೆ. 

ಹಳ್ಳಿಗಳ: ಸಂಪೂರ್ಣ ನೈರ್ಮಲ್ಯಕ್ಕೆ ಒತ್ತು ನೀಡುವ 
ಸಲುವಾಗಿ ಸ್ವಚ್ಛ ಗ್ರಾಮ ಯೋಜನೆಯನ್ನು ಜಾರಿಗೆ 
ತರಲಾಗುತ್ತದೆ. ಹಳ್ಳಿಗಳ ಒಳ ರಸ್ತೆ ನಿರ್ಮಾಣ, ಒಳ ಚರಂಡಿ, 
ಸಮುದಾಯ ಗೊಬ್ಬರ ಗುಂಡಿಗಳ ನಿರ್ಮಾಣ ಹಾಗೂ ಕುಟುಂಬ 
ಶೌಚಾಲಯಗಳು ಸೇರಿವೆ. ಈ ಯೋಜನೆಗಾಗಿ 20 ಕೋಟಿ ರೂ. 
ಗಳ ಅನುದಾನವನ್ನು :ನಿಗದಿಗೊಳಿಸಿದ್ದು ಹುಡ್ಕೊ ಸಂಸ್ಥೆಯ 
ವತಿಯಿಂದ 160ಕೋಟಿ ರೂ. ಗಳ ಸಾಲದ ನೆರವು ಲಭ್ಯ 
ವಾಗಲಿದೆ. ಆರಂಭಿಕ ವರ್ಷದಲ್ಲಿ ಒಂದು ಸಾವಿರ ಗ್ರಾಮಗಳನ್ನು 
ಯೋಜನೆಯಡಿಯಲ್ಲಿ ಒಳಪಡಿಸಲಾಗುತ್ತದೆ. 

ಯುವ ಜನತೆಗೆ ಮಾಹಿತಿ ತಂತ್ರಜ್ಞಾನದಲ್ಲಿ ತರಬೇತಿ 
ನೀಡಲು ಯುವ ಕಾಮ್‌ ಎಂಬ ಯೋಜನೆಯನ್ನು ಜಾರಿಗೆ ತರಲು 
ಸರಕಾರ ಉದ್ದೇಶಿಸಿದೆ. ರಾಜ್ಯದ 225 ವಿಧಾನಸಭಾ ಕ್ಷೇತ್ರಗಳಲ್ಲಿ 
ತಲಾ ಒಂದು ತರಬೇತಿ ಕೇಂದ್ರಗಳನ್ನು ಸ್ಲಾಪಿಸಿ ಅದರ ಮೂಲಕ 
ಒಂದು ಲಕ್ಷ ವಿದ್ಯಾವಂತ ಯುವಕರಿಗೆ ಮಾಹಿತಿ ತಂತ್ರಜ್ಞಾನ 
ಸಂಬಂಧಿತ ಸೇವೆಗಳಲ್ಲಿ ತರಬೇತುಗೊಳಿಸಲಾಗುತ್ತದೆ. ಜುಲೈ 
ಒಂದರಿಂದ ಬೆಳಗಾವಿ, ಬೀದರ್‌, ಚಿತ್ರದುರ್ಗ ಮತ್ತು ಮಂಡ್ಕ 
ಗಳಲ್ಲಿ ಯುವಕಾಮ್‌ಗಳು ಮೊದಲ ಹಂತವಾಗಿ ಆರಂಭವಾಗಲಿವೆ. 

ರೇಷ್ಮೆ ಬೆಳೆಯುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು, 
ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹಾಗೂ ಅಂಗವಿಕಲರಿಗೆ ನೆರವು 
ನೀಡುವ ಸಲುವಾಗಿ ರೇಷ್ಮೆ ಸಂಪತ್ತು ಯೋಜನೆಯನ್ನು ಜಾರಿಗೆ 
ತರಲಾಗುತ್ತಿದೆ. | 

ರಾಜ್ಯದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳ ಕಾರ್ಯ 
ನಿರ್ವಹಣೆ ನಷ್ಕದಲ್ಲಿದ್ದು ಅವು ಸರಕಾರಿ ಖಜಾನೆಗೆ 
ಹೊರೆಯಾಗದಂತೆ ಮಾಡುವ ಸಲುವಾಗಿ ಸಲಹೆ ಹಾಗೂ 
ಶಿಫಾರಸ್ಸುಗಳನ್ನು ನೀಡಲು ಸಾರ್ವಜನಿಕ ಉದ್ಯಮ ಸುಧಾರಣಾ 
ಆಯೋಗವನ್ನು ರಚಿಸಲಾಗುತ್ತಿದೆ. | 

ರಾಜ್ಯದ ರೈಲ್ವೆ ಯೋಜನೆಗಳು ಪರಿಣಾಮಕಾರಿ ಜಾರಿಗೆ 


ತರುವ ಉದ್ದೇಶದಿಂದ 26ರಷ್ಟು ಈಕ್ಟಿಟಿಯನ್ನು ಐಡೆಕ್‌ 


ಮೂಲಕ ನೀಡಿ ಕರ್ನಾಟಕ ರೈಲು ಅಭಿವೃದ್ದಿ ನಿಗಮವನ್ನು 
ಸ್ಥಾಪನೆ ಮಾಡಲು ಉದ್ದೇಶಿಸಲಾಗಿದೆ. ಐಡಿಎಫ್‌ಸ್ಸಿ ಮತ್ತು 
ಹೂಡ್ಕೋಗಳು ಈ ಜಂಟಿ ಉದ್ಯಮದಲ್ಲಿ ಪಾಲುದಾರ 


| ಕ 


ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೇ 


20ನೇ ಪುಟಕ್ಕೆ 








ಕೊಡಗು ಸಂಗಾತಿ ' | | ಪುಟ -5 
ಶತಮಾನ ಕಂಡ ಮೇದು ವ್ಯಕ್ತಿಗಳು : 


ಸಂಪುಟ 4 ಸಂಚಿಕೆ 2ರಲ್ಲಿ ಶತಮಾನ ಕಂಡ ಅರೆಭಾಷಿಕರ ಮೇರು ವ್ಯಕ್ತಿಗಳು ಎಂಬ ಶಿರೋನಾಮೆಯಡಿಯಲ್ಲಿ ಜನಾಂಗದ 
ಮೇರು ವ್ಯಕ್ತಿಗಳ ಪಟ್ಟಿ ಮಾಡಲು ಸಂಗಾತಿ ಬಯಸಿತ್ತು. ಅದರಂತೆ ಈ ಕೆಳಗಿನ ಅರ್ಹರನ್ನು ಮೇರು ವ್ಯಕ್ತಿಗಳನ್ನಾಗಿ ಗುರತಿಸಲಾಗಿದೆ.ನಮ್ಮ 
ಕರೆಗೆ ಓಗೊಡದೆ ಹಲವು ವ್ಯಕ್ತಿಗಳ ಹೆಸರು ಬಿಟ್ಟು ಹೋಗಿರಲಿಕ್ಕೂ ಸಾಕು. ಅದಕ್ಕೆ ಸಂಗಾತಿ ವಿಷಾಧಿಸುತ್ತದೆ. ಸಹಕರಿಸಿದ ಸರ್ವರಿಗೂ 
ಸಂಗಾತಿ ವಂದನೆಗಳನ್ನು ಅರ್ಪಿಸುತ್ತದೆ. 


19 ನೇ ಶತಮಾನದ ಅರೆಭಾಷೆ ಗೌಡ ಜನಾಂಗದ ಶ್ರೇಷ್ಠ ವ್ಯಕ್ತಿಗಳು : 
ದಿ|| ಗುಡ್ಡೆಮನೆ ಅಪ್ಪಯ್ಕಗೌಡ ಮತ್ತು ದಿ| ಕೆದಂಬಾಡಿ ರಾಮೈಯ್ಯಗೌಡ. 
20ನೇ ಶತಮಾನದ ಅರೆಭಾಷೆ ಗೌಡ ಜನಾಂಗದ ಶ್ರೇಷ್ಠ ವ್ಯಕ್ತಿಗಳು: 


ದಿ| ಕುಂಬಗೌಡನ,ಕುಶೌಲಪ್ಪ ದಿ| ನಿಡ್ಕಮಲೆ ರಾಮಪ್ಪ ' ದಿ॥ ನಿಡ್ಕಮಲೆ ಮುದ್ದಪ್ಪ 
ದಿ|| ನಿಡ್ಕಮಲೆ ಸೋಮಣ್ಣ ' ದಿ|| ದಂಬೆಕೋಡಿ ಸುಬ್ರಾಯ ದಿ|| ಪೇರಿಯನ ಪೂವಯ್ಯ 


ಅರೆಭಾಷೆಗೌಡರ ಶತಮಾನದ ವ್ಯಕ್ತಿ : ಶ್ರೀ ಕುರುಂಜಿ ವೆ೦ಂಕಟರಮಣಗೌಡರು. 








ಅರೆಭಾಷೆ ಗಉಡ ಜನಾಂಗದ 19ನೇ ಶತಮಾನದ ಅಗ್ರಗಣ್ಯರು (1837ರ ಸ್ವಾತಂತ್ರ್ಯ ವೀರರು) : 


ದಿ|| ಗುಡ್ಡೆಮನೆ ಅಪ್ಪೈಯ್ಯಗೌಡ ದಿ॥ ಕೆದಂಬಾಡಿ ರಾಮೈಯ್ಯಗೌಡ ದಿ|| ಗುಡ್ಡೆಮನೆ ತಮ್ಮೆಯ್ಯಗೌಡ 
ದಿ|| ಕುರುಂಜಿ ಸುಬ್ಬೈಯ್ಯ ಗೌಡ ದಿ|| ಕೂಜುಗೋಡು ಮಲ್ಲಪ್ಪ ಗೌಡ ದಿ|| ಕುಕ್ಕುನೂರು ಚೆನ್ನೈಯ್ಯ ಗೌಡ 
ದಿ| ಮಣಿಯನ ರಂಗಪ್ಪ ದಿ|| ಕುಂಚಿಡ್ಕ. ತಿಮ್ಮ ದಿ|| ದೇರಾಜೆ ಬಚ್ಚ 

ದಿ|| ಗುಡ್ಡದ ತಿಮ್ಮಪ್ಪ ದಿ|| ಕುಡೆಕಲ್ಲು ಪುಟ್ಟ ದಿ|| ಮಡಿಯಾಲ ತಿಮ್ಮ 

ದಿ॥| ಅಡ್ಮಾರು ಅಣ್ಣೆಗೌಡ ದಿ|| ಕೂಜುಗೋಡು ಅಪ್ಪಯ್ಕಗೌಡ ದಿ|| ಕೋಚನ ದೊಡ್ಡೈಯ್ಯ 


(1837ರಲ್ಲಿ ಬ್ರಿಟೀಷರ ಪರ ವಹಿಸಿದ ವೀರ) 
'" ಹ 


ಸಮಾಜ ಸೇವಕರು :- 


ದಿ॥ ನಿಡ್ಕಮಲೆ ಮುತ್ತಣ್ಣನವರು ದಿ| ಯಂಕನ ಸುಬ್ರಾಯನವರು ದಿ|| ಬಂಟೊಡಿ ಲಿಂಗಪ್ಪಗೌಡರು 

ದಿ|| ತೆಕ್ಕಡೆ ಮುತ್ತಣ್ಣನವರು ದಿ| ಕೋಚನ ಸಣ್ಣಯ್ಯ . ದಿ|| ಬಳ್ಳಡ್ಕ ದೇವಪ್ಪ 

ದಿ|| ನರಿಯಾರ ರಾಮಣ್ಣ ಪಠೇಲರು ದಿ| ಕೋಚನ ಸುಬ್ಬಪ್ಪ . ದಿ॥ ಕರ್ಣೆಯ್ಮನ ಕರುಂಬಯ್ಯ 

ದಿ| ಯಂಕನ ತಿಮ್ಮಯ್ಯ ದಿ|| ಪೂಜಾರಿ ಪೂವಯ್ಕನವರು ದಿ| ಮುಂಡೋಡಿ ಪಠೇಲ್‌-ತಿಮ್ಮಪ್ಪ ಗೌಡರು 

ದಿ| ದಂಬೆಕೋಡಿ ನಂಜಪ್ಪನವರು ದಿ| ಕುಂಭುಗೌಡನ ಅಪ್ಪಯ್ಯನವರು ದಿ|| ಉಳುವಾರನ ಕುಶಾಲಪ್ಪ 

ದಿ| ಪಟ್ಟಡ ಮಂದಣ್ಣ ದಿ| ಕೋರನ ಮಾದಯ್ಯ ದಿ|| ಉಳುವಾರನ ಅಪ್ಪಯ್ಯ 

ದಿ| ಪೊಡನೊಳಂಡ್ರ ಐಯ್ಯಪ್ಪ . ದಿ| ಉಳುವಾರನ ಅಣ್ಣಯ್ಯ ದಿ॥ ಕೋಚನ ಅಪ್ಪಯ್ಯ 

ದಿ| ಮಲ್ಲಾರ ಮ್ಯಾಲಪ್ಪಗೌಡರು ದಿ|| ಪೇಲತಡ್ಕ ದುಗ್ಗಪ್ಪಗೌಡರು ದಿ| ಅಡ್ಕಾರು ರಾಮಣ್ಣಗೌಡರು 
ದಿ| ಗೂನಡ್ಕ ಗುಡ್ಡಪ್ಪ ಗೌಡರು ದಿ|| ತೆಕ್ಕಡೆ ಪೂವಯ್ಯ : ದಿ|| ದೇವರ ಗುಂಡ ತ್ಕಾಂಪಣ್ಣಗೌಡ 

ದಿ| ಕುಯಿಂತೋಡು ಸುಬ್ರಾಯ ಗೌಡ ದಿ| ಕೂಜುಗೋಡು ಕುಶಾಲಪ್ಪಗೌಡರು ದಿ|| ಚಂಡೀರ ಬೆಳ್ಳೆಪ್ಪ 

ದಿ| ಕುಯಿಂತೋಡು ಪದ್ಮಯ್ಯ ಗೌಡರು ದಿ| ನಡುಬೆಟ್ಟು ಸಂಣಯ್ಕ್ಯ ಗೌಡರು ' ದಿ| ಕುಡಕಲ್ಲು ಮುತ್ತಂಣ ಗೌಡರು 
`ದಿ| ನಂಜೇಗೌಡನ ಸಂಣಯ್ಯ ಪಠೇಲರು ದಿ| ಪಟ್ಟಡ ಮುತ್ತಂಣನವರು ದಿ| ನಂಗಾರು ಮುತ್ತಂಣನವರು. 

ವಿದ್ಯಾಸಂಘದ ಪ್ರಥಮ ಅಧ್ಯಕ್ಷರಾಗಿ ಸಮಾಜ ಸೇವೆಗೈದವರು 2- ಸು 

ದಿ| ಕುಂಬು ಗೌಡನ ಕುಶಾಲಪ್ಪ - ಪಾರುಪತ್ತೆಗಾರ, ಪ್ರಥಮ ಕೊಡಗು ಗೌಡ ವಿದ್ಕಾಸಂಘದ ಅಧ್ಯಕ್ಷರು. 

ದಿ| ನಿಡ್ಕಮಲೆ ರಾಮಪ್ಪ '-  ಪಾರುಪತ್ತೆಗಾರ, ಪ್ರಥಮ ದಕ್ಷಿಣ ಕನ್ನಡ ಜಿಲ್ಲಾ.ವಿದ್ಕಾಸಂಘದ ಅಧ್ಯಕ್ಷರು. 

ಕೊಡಗು ಗೌಡ ವಿದ್ಯಾ ಸಂಘದ ಅಧ್ಯಕ್ಷರು: - 

ದಿ॥ ತೆಕ್ಕಡೆ ಸುಬ್ಬೈಯ್ಕ . ಕೊ.ಗೌ.ವಿ.ಸ.ಅ ದಿ|| ಕೆದಂಬಾಡಿ ಸುಬ್ರಾಯ ದಿ| ತೆಕ್ಕಡೆ ಕಾಳಪ್ಪ 
`ದಿ ಕೋರನ ಮಾದಪ್ಪ ತ ದಿ| ಪೋಡನೊಳಂಡ ಐಯ್ಯಪ್ಪ "ದಿ|| ಮೂಟೇರ ಅಣ್ಣಯ್ಯ ಶೆ 

ದಿ| ಕರ್ಣೆಯ್ಮನ ಅಪ್ಪಚ್ಚ ಲ ದಿ|| ಚೆರಿಯಮನೆ ಕುಶಾಲಪ್ಪ 1. ದಿ| ಕೆದಂಬಾಡಿ ಮುದ್ದಪ್ಪ 


ಉರಿಯುವ ಬೆಂಕಿಗೆ ತುಪ್ಪ ಹಾಕಿದ೦ಗೆ 





ಕೊಡಗು ಸಂಗಾತಿ 


ದಿ| ಯಂಕನ ಅಂಣಯ್ಯ 
ದಿ|] ದಂಬೆಕೋಡಿ ಅಪ್ಪಚ್ಚ 
ದಿ|| ಬಡ್ಡನ ಮುತ್ತಂಣ 
ದಿ|| ಪೈಕೇರ ಚಂಗಪ್ಪ 

ದಿ|| ಕೆದಂಬಾಡಿ ರಾಮೈಯ್ಯ 


ದಿ| ಕುದುಪಜೆ ಕೃಷ್ಣಪ್ಪ ' 


ಶ್ರೀ ತೋಟಂಬೈಲು ನಾಣಯ್ಯ 


ಶ್ರೀ ಪೂಜಾರಿ ಮೊಣ್ಣಪ್ಪ 


ಶ್ರೀ ಪಡ್ಡಂಬೈಲು ವೆಂಕಟರಮಣ ಗೌಡ 


ದಿ॥ ಡಾ|| ಕೆ. ವೀರಪ್ಪಗೌಡ 
ಶ್ರೀ ದಂಬೆಕೋಡಿ ಆನಂದ 
ಶ್ರೀ ತೋಟಂಬೈಲು ಬೆಳ್ಳಪ್ಪ, 


ದಿ| ಶಿರಕಜೆ ಪೊನ್ನಪ್ಪ 
ದಿ|| ಉಳುವಾರನ ಕುಶಾಲಪ್ಪ 


ದಿ|| ಚೆರಿಯಮನೆ ಪೊನ್ನಪ್ಪ 
ದಿ|| ಪೇರಿಯನ ಪೂವಯ್ಯ 


ದಿ|| ತೋಟಂಬೈಲು ಚಂಗಪ್ಪ 


ದಿ|| ಕೆದಂಬಾಡಿ ಅಪ್ಪಚ್ಚ 


` ದಿ|| ತೆಕ್ಕಡೆ ಆನಂದಯ್ಯ 
ದಿ|| ತೋಟಂಬೈಲು ಮಾದಪ್ಪ 


ದಿ|| ದಂಬೆಕೋಡಿ ಸುಬ್ರಾಯ 
ದಿ|| ಪಾಂಡನ ಸುಬ್ಬಯ್ಯ 


ಶ್ರೀ ಹೊಸೂರು ಜೋಯಪ್ಪ 


1. ಶ್ರೀ ಕುಯ್ಕಮುಡಿ ಪೂರ್ಣಯ್ಯ " 


ಅಧ್ಯಕ್ಷರು, ಕೊಡಗು ಗೌಡ ಸಮಾಜ, ಮಡಿಕೇರಿ 
ಪ ಅಧ್ಯ ಕರು, ದ. ಕನ್ನಡ ಮತ್ತು ಕೊಡಗು ಗೌಡ ಸಮಾಜ, ಬೆಂಗಳೂರು 
ದ. ಕನ್ನಡ. ಗೌಡ ವಿದ್ಕಾ: ಸಂಘ, ಅಧ್ಯಕ್ಷರು 


ದಕ, ಮತ್ತು ಕೊಡಗು ಗಾಡ ಇಮಾ ಚೂರ 


ಹಾಲಿ, ಅಧ್ಯ ಕ ರು, ದ.ಕ. ಮತ್ತು ಕೊಡಗು ಗೌಡ ಸಮಾಜ, ಬೆಂಗಳೂರು 
ಕೊಡಗು ಗೌಡ ಸಮಾಜ, ಬೆಂಗಳೂರು. 


ಮಾಜಿ, ಅಧ್ಯಕ್ಷರು, ಕೆಂಪೆಗೌಡ ರೂರಲ್‌ ಹೌಸಿಂಗ್‌ ಬೋರ್ಡ್‌, ಬೆಂಗಳೂರು. 
ಹಾಲಿ, ಅಧ್ಯಕ್ಷರು, ಕೆಂಪೆಗೌಡ ರೂರಲ್‌ ಹೌಸಿಂಗ್‌ ಬೋರ್ಡ್‌, ಬೆಂಗಳೂರು. 
ಮಾಜಿ, ಅಧ್ಯಕ್ಷರು, ಗೌಡ ಸಂಘ, ಮಂಗಳೂರು. 

ಸಮಾಜ ಸೇವಕರು (ದ.ಕ) 

ಸಮಾಜ ಸೇವಕರು, ಚೆಟ್ಟಿಮಾನಿ. 

ಮಾಜಿ ಅಧ್ಯಕ್ಷರು, ಗೌಡ ಸಮಾಜ, ಕುಶಾಲನಗರ 

ಅಧ್ಯಕ್ಷರು, ಕುಶಾಲನಗರ ಗೌಡ ಸಮಾಜ, ಅಧ್ಯಕ್ಷರು ಗೌಡ ಅಭಿವೃದ್ದಿ ಸಂಘ, 
(ಕೊಡಗು + ದ.ಕ) ಉಪಾಧ್ಯಕ್ಷರು, ಕೊಡಗು ಗೌಡ ಸಮಾಜ.ಮಡಿಕೇರಿ 
ಸಮಾಜ ಸೇವಕರು, ಮೈಸೂರು 

ಸಮಾಜ ಸೇವಕರು, ಮೈ ಸೂರು. 

ಸಮಾಜ ಸೇವಕರು, ಸ ಸೂರು 

ಸ್ವಾಪಕ ಗೌರವ ಸುರರು. ಕೊಡಗು ಸಂಗಾತಿ ಪಾಕ್ಚಿಕ ಪತ್ರಿಕೆ, ಮೈಸೂರು. 
ನಿರ್ದೇಶಕರು, ಕೊಡಗು ಗೌಡ ವಿದ್ಕಾಸಂಘ, ನಿರ್ದೇಶಕರು, ಗೌಡ ಅಕಾಡೆಮಿ, 
ಮಡಿಕೇರಿ, ನಿರ್ದೇಶಕರು, ಮಾಜಿಸೈನಿಕರ ಕ್ಷೇಮಾಭಿವೃದ್ದಿ ಸಂಘ, ಮೈಸೂರು. 
ಉಪಾಧ್ಯಕ್ಷರು, ಮಾಜಿ ಸೈನಿಕರ ನರ್ಸರಿ ಸ್ಕೂಲ್‌, ಮಂಡ್ಕ 

ಕಾವೇರಿನಾಡು ವಿದ್ಮಾ ಸಂಸ್ಥೆ, ಕಾವೇರಿ ನಾಡು ಸಹಕಾರ ಸಂಸ್ಥೆ, 

ಕಾವೇರಿ ನಾಡು ಸಾಂಸ್ಕೃತಿಕ ಅಕಾಡೆಮಿ, ಬೆಂಗಳೂರು 


ಶ್ರೀ ಕೆ. ಲಕ್ಷ್ಮಣ ಗೌಡ ' ಎ 
ಶ್ರೀ ನಂಗಾರು ರಾಮಯ್ಯ ನಾಣಯ್ಯ ತ 
ಶ್ರೀ ಪೊಕ್ಕುಲಂಡ್ರ ಕೆ. ಸುಬ್ಬಯ್ಮ'  '  - 
ಶ್ರೀ ಕೆಮ್ಮಾರ ಬಾಲಕೃಷ್ಣ ಗೌಡ 
ದಿ|| ಕೋಡಿ ಮೇದಪ್ಪ - 
ಶ್ರೀ ಕೊಂಪುಳಿ ಸೋಮಪ್ಪ ೬ 
ಶ್ರೀ ಕೋರನ ಪೂಣಚ್ಚ > 


ಶ್ರೀ ಬೈಲೋಳಿರ ಕಾರ್ಯಪ್ಪ - 
ಶ್ರೀ ಶಿರಕಜೆ ದೇವಯ್ಯ - 
ಶ್ರೀ ನಡುಬೆಟ್ಟು ಅನಂದ | - 
ಶ್ರೀ ಪಟ್ಟಡ ಪ್ರಭಾಕರ ತ 


ಶ್ರೀ ಅಮ್ಮಾಜೀರ ಎಸ್‌. ಪೊನ್ನಪ್ಪ s 








ಕೊಡಗು ಗೌಡ ವಿದ್ಕಾಸಂಘ - :* ಮಡಿಕೇರಿ - 1908 
ಕೊಡಗು ಮತ್ತು ದ. ಕನ್ನಡ ಗೌಡಸಮಾಜ - ಬೆಂಗಳೂರು - 1962 
ಕೊಡಗು ಗೌಡ ಮಹಿಳಾ ಒಕ್ಕೂಟ, -.. ಮಡಿಕೇರಿ - 1997 ಸ ಮ 
ಕೊಡಗು ಗೌಡ ಸಾಂಸ್ಕೃತಿಕ ಅಕಾಡೆಮಿ - ಮಡಿಕೇರಿ - 1997 
ಕೊಡೆಕಲ್ಲ್‌ ಕುಟುಂಬಸ್ತರು -.. ಮಡಿಕೇರಿ ಹುಡುಗಿಯರ ಹಾಸ್ಟಲ್‌ಗೆ ಮರದಾನಿಗಳು.. 
ಕೊಡಗುಗೌಡ ವಿದ್ಯಾರ್ಥಿನಿಲಯ, -.. ಮೈಸೂರು - 1972 
| ರಾಜಕೀಯ : 

ದಿ|| ನಿಡ್ಕಮಲೆ ಸೋಮಣ್ಣ - ಪ್ರಥಮ Ex. M.P.-1952 

ದಿ॥| ಪಾಂಡನ ಸುಬ್ಬಯ್ಯ EX MGA 

ದಿ॥ ಕೋರನ ದೇವಯ್ಯ ಸ Ex. MLA 


ದಿ ಕೂಜುಗೋಡು ಸುಬ್ರಮಣ್ಮಗೌಡ , - Ex. MLA - 
ಶ್ರೀ ದಂಬೆಕೋಡಿ ಚಿಣ್ಣಪ್ಪ RET Ex. Minister (ಪ್ರಥಮ) 
ಶ್ರೀ.ದಂಬೆಕೋಡಿ ಮಾದಪ್ಪ - . Ex.MLA- ಮಡಿಕೇರಿ 

ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? | 





p) 





ಕೊಡಗು ಸಂಗಾತಿ 


ಶ್ರೀ ದೇವರ ಗುಂಡ ಸದಾನಂದ ಗೌಡ - 
ಶ್ರೀ ಊರುಬೈಲು ಜಯಪ್ರಕಾಶ್‌ | - 


ಶ್ರೀಮತಿ ಅಮೆ ಕಮಲ ಗಣಪತಿ. ಬ 


ದಿ. ಹೊದ್ದೇಟಿ ವೆಂಕಪ್ಪ 
ದ್ರಿ: ಹುದೇರಿ ಉತ್ತಪ್ಪ 


ಶ್ರೀಮತಿ ಕೋಳುಮುಡಿಯನ ಪಾರ್ವತಿ ರಾಮಯ್ಯ  - 
ಶ್ರೀ ಮುಕ್ಕಾಟಿರ ವಾಸುದೇವ - 
ಶ್ರೀ ದೊಡ್ಡಡ್ಕ ಬಾಲಕೃಷ್ಣ 
ಸ್ವಾತಂತ್ರ್ಯ ಹೋರಾಟಗಾರರು 
ದಿ| ಪೋರೆಯನ ಮಂದಣ್ಣ ದಿ|| ಕೆದಂಬಾಡಿ ಗಣಪತಿ 
ದಿ॥ ಚೆಟ್ಟಿಮಾಡ ಚಿಣ್ಣಪ್ಪ 
| - ಕಾನೂನು 
ದಿ॥ ಸೋಣಂಗೇರಿ ಚಿಣ್ಣಪ್ಪಗೌಡ - 


ದಿ| ಪೂಜಾರಿಮನೆ ರಾಮಪ್ಪ 
ದಿ| ಚೆರಿಯಮನೆ ಪೊನ್ನಪ್ಪ 


ದಿ|| ನಿಡ್ಕಮಲೆ ಮುದ್ದಪ್ಪ 
ದಿ| ಮಾವಾಜಿ ಜನಾರ್ಧನ 
ಶ್ರೀ ಕುರಿಯ ಚಾಮಯ್ಯ 


ಕುಮಾರಿ ಅಚ್ಚಾ ೦ಡಿರ ನವೀನ ಕುಮಾರಿ 
ಶ್ರಿ ಮತಿ Me ಶಾಂತಿ - 


ಶ್ರೀ ಯು.ಕೆ. ಚೆನ್ನಕೇಶವ 


ಶ್ರೀ ನೈಯ್ಯಣೀರ ಗೋಪಾಲ್‌ ದಿನೇಶ್‌ - 
ಶ್ರೀ ನಿಡ್ಕಮಲೆ ವಿ.*ಪ್ರಕಾಶ್‌ 


ಶ್ರೀ ಚೆಟ್ಟಿಮಾಡ ರವೀಂದ್ರ 


ದಿ|ವೆ ಮೇಜರ್‌ ಶಿರಕಜೆ 


ಶ್ರೀ ಕುದುಪಜೆ ಭೈರಪ್ಪ 


ಶ್ರೀ ಬೈತಡ್ಕ ಅಯ್ಕಪ್ಪ 


MLA- ಪುತ್ತೂರು 

ಪ್ರಥಮ ಜಿಲ್ಲಾ ಪಂಚಾಯತ್‌ ಅಧ್ಯಕ್ಷರು. 
ಥಮ ಜಿಲ್ಲಾ ಪಂಚಾಯತ್‌ ಉಪಾಧ್ಯಕ್ಷೆ. 
ಜಿಲ್ಲಾ ಕಾಂಗ್ರೆಸ್‌ ಅಧ್ಯಕ್ಷರು 

ತಾಲ್ಲೂಕು ಕಾಂಗ್ರೆಸ್‌ ಅಧ್ಯಕ್ಷರು 

ಪ್ರಥಮ ತಾಲೂಕು ಬೋಡ್‌ ಮಹಿಳಾ ಸದಸ್ಯೆ 
ಪ್ರಥಮ ಮಡಿಕೇರಿ ಪುರ ಸಭಾಧ್ಯಕ್ಷ 
ತಾಲ್ಲೂಕು ಪಂಚಾಯತ್‌ ಅಧ್ಯಕ್ಷರು 


ಪ್ರಥಮ ಬಿ. ಎ. ಮತ್ತು ವಕೀಲರು. 
| ಪ್ರಥಮ ನ ನ್ಯಾಯಾಧಿಶ 


ಅಡ್ವೋಕೇಟ್‌ ಜನರಲ್‌, ಕರ್ನಾಟಕ, 
ಕರ್ನಾಟಕ ರಾಜ್ಯ ಕಾನೂನು ಕಾರ್ಯದರ್ಶಿ. 
ಪ್ರಥಮ ಮಹಿಳಾ ನ್ಯಾಯಾಧಿಶೆ. 
ನ್ಯಾಯಾಧೀಶೆ 
ನ್ಯಾಯಾಧೀಶರು 
ನ್ಕಾ 'ಯಾಧಿಶರು 
ಕರ್ನಾಟಕ ರಾಜ್ಯದ ಹೆಚ್ಚುವರಿ ಸರ್ಕಾರಿ ಜರಾ ' 
ಪಬ್ಲಿ ಕ್‌ ಪ ಪ್ರಾಸಿಕ್ಕೂ ಟರ್‌. 


ಆರ್ಮಿ / ಪೋಲಿಸ್‌ ಪಶಸ್ತಿ 
ದಿ| ಕ್ಯಾಪ್ಟನ್‌ ಕುಯ ಮುಡಿ ಸುಬ್ಬಯ್ಯ - 


ರಾಮಪ್ಪ - 


ಜೋಯಪ್ಪ -. - 


ಶ್ರೀ ಅಮೆ ಸೀತಾರಾಮ್‌ ಗ್‌ 
ಶ್ರೀ ಪಟ್ಟಡ ಕೃಷ್ಣಪ್ಪ ಕುಶಾಲಪ್ಪ ೨ 
ಇನಿಮಾ. ನಾಟಕ / ಯಕ್ಷ ಗಾನ. 


ಶ್ರೀ ನಂಜೇಗೌಡನ ದೇವಿಪ್ರಸಾದ್‌, ಸಂಪಾಜೆ ' - 
ಶ್ರೀ ಕೋರಿಯಾರ್‌ ರವಿಕುಮಾರ್‌ 


ಶ್ರೀಮತಿ ಕುಯ್ಕಮುಡಿ 





ಅನಿತಾರಾಣಿ ಇಲ್ಲಿ. 


ಶ್ರೀಮತಿ ಗೀತಾ ಮೊಂಟಡ್ಕ 


ಶ್ರೀ ಕೇದಗಡಿ ಗುಡ್ಡಪ್ಪ 


ಗೌಡ 


ಶ್ರೀ ಬೈತಡ್ಕ ಕುಂಣ್ಲಪ್ಪ ಶಶಿಧರ - 
ಶ್ರೀ ಅಮ್ಮಾಜೀರ ಪೊನ್ನಪ್ಪ . ವ 


ಶ್ರೀ ಕೋರಿಯಾರ್‌ ರವಿಕುಮಾರ್‌ - 


ಶ್ರೀ ಪಳ್ಳಿಪುರ ಭರತ್‌ 


ಇಂಡಿಯನ್‌ ಆರ್ಮಿ 
ಮೆನ್ಸ್‌ಸೆನ್ನ್‌ ಇನ್‌ ಡಿಸ್‌ಪ್ಯಾಚ್‌ (ಆರ್ಮಿ) 
ರಾಷ್ಟ ್ರಪತಿಗಳ ಚಿನ್ನದ ಪದಕ (ಪೋಲಿಸ್‌) 


|| 1 


" "(ರಾಷ್ಟ್ರಪತಿಗಳ ಶಿಪಾರಸ್ಸಿಗಾಗಿಕಳುಹಿಸಿದೆ) 
ಕ ಸ 


ನಿರ್ಮಾಪಕ, ಚಿತ್ರ ಮೂರು ದಾರಿಗಳು 

ನಿರ್ಮಾಪಕ, ಚಿತ್ರ ನಟ, ಲವ್‌ ಇನ್‌ ನೇಪಾಲ 
ಪ್ರಥಮ ಚಿತ್ರ ನಟಿ 

ಕರ್ನಾಟಕದ ಏಕೈಕ ಮಹಿಳಾ ಮಿಮಿಕ್ರಿ 

ಯಕ್ಷಗಾನ 

ಮೂಕಾಭಿನಯ 

ಅರೆಭಾಷೆ ಕ್ಕಾಸೆಟ್‌, ಟಿ.ವಿ. ಡ್ಮಾನ್ಸರ್‌, 


ರಾಷ್ಟ್ರ ಪ್ರಶಸ್ತಿ, ಭಾರತ್‌ ಶ್ರೀ ಮತ್ತು ಭಾರತ್‌ ಗೌರವ್‌ 


ಕಳ್ಳನನ್ನು ನಂಬಿದರೂ ಕುಳ್ಳನನ್ನು ನಂಬಬಾರದು. 


ಕೊಡಗು ಸಂಗಾತಿ ಸ ಪುಟ -8 




















ಶ್ರೀ ಕೊಂಪುಳಿರ ಗಣೇಶ್‌ ಬೋಪಯ್ಯ, - ' ಜಿಲ್ಲಾ ಯುವಜನ ಪ್ರಶಸ್ತಿ 
ಶ್ರೀ ಹಾರಂಬಿ ರವಿಕುಮಾಠ್‌ - ಜಿಲ್ಲಾ ನೆಹರು ಯುವಜನ ಪ್ರಶಸ್ತಿ 
ವಿಜ್ಞಾನಿ 
ಶ್ರೀ ನಿಡ್ಕಮಲೆ ಮಾಧವ - , ಸಾಗರ ವಿಜ್ಞಾನಿ, ನವದೆಹಲಿ 
ಇಂಡಿಯನ್‌ ಸಿವಿಲ್‌ ಸರ್ವಿಸ್‌ (1.A.S.) 
ಶ್ರೀ ಕೋಳಿಬೈಲು ಅಚ್ಚಯ್ಯ ಬೆಳ್ಳಪ್ಪ (!AS) : ಭಾಗಮಂಡಲ 
ಶ್ರೀ ಹರೀಶ್‌ ಗೌಡ (1AS) - | ಸುಳ್ಳ (PUC Board ೧೫1 
ದ್ಯಾಕ್ಷೇತ್ರದ ಅಪೂರ್ವ ಸಾಧನೆ 
ದಿ. ನಂಗಾರು ಅಪ್ಪಣ್ಣ ಕ ಕೈಸಾಲೆ ಪಾಠಶಾಲೆ, ಕೋರಂಗಾಲ 
ದಿ. ಪಟ್ಟಡ ಬಿದ್ದಪ್ಪ, '. ಸ ಪಟ್ಟಡ ಸ್ಕೂಲ್‌, ಬೆಟ್ಟಗೇರಿ. | 
| (1911ರಲ್ಲಿ ಸ್ಥಾಪನೆ. ಸ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ) 
ದಿ. ಕರ್ಣೆಯ್ಮನ ಅಂಣಯ್ಯ - ಕರ್ಣೆಯ್ಯನ ಸ್ಕೂಲ್‌, ಕುಂಬಳದಾಳ್‌, (1912ರಲ್ಲಿ ಸ್ವಾಪನೆ ಈಗ ಸರ್ಕಾರಿ. 
NE, | ಕಿರಿಯ ಪ್ರಾಥಮಿಕ ಶಾಲೆ) 
ದಿ. ನಂಗಾರು ಮುತ್ತಣ್ಣ -.. * ಹುಲ್ಲು ಚಾವಡಿ ಪಾಠಶಾಲೆ, ಕೋರಂಗಾಲ. 
| (1929 ರಲ್ಲಿ ಸ್ನಾಪನೆ, ನಂತರ ಈಗ ಸರ್ಕಾರಿ ಹಿರಿಯ ಪಾ ಥಮಿಕ ಶಾಲೆ) 
ದಿ ಹುದೇರಿ ಬೆಳ್ಳೆಪ್ಪ | ಎ ಗೋಳಿಕಟ್ಟೆ ಪಾಠಶಾಲೆ, ಮದೆ 
ಶ್ರೀ ಕುರುಂಜಿ ವೆಂಕಟರಮಣ ಗೌಡ : 1. '/ ಆ. ವಿದ್ಯಾಸಂಸ್ಥೆ, ಸುಳ್ಳ 
ಶ್ರೀ ನಂಗಾರು ನಾಣಯ್ಯ - ಲಿಟ್ಲ್‌ ಪ್ಲವರ್‌ ಇಂಗ್ಲೀಷ್‌ ಸ್ಕೂಲ್‌, ಬೆಂಗಳೂರು. 
ಶ್ರೀ ಅಮ್ಮಾಜೀರ ಪೊನ್ನಪ್ಪ - ಕಾವೇರಿ ನಾಡು ವಿದ್ಕಾ ಸಂಸ್ಥೆ, ಬೆಂಗಳೂರು. 6’ 
ಶ್ರೀ ಕುಟ್ಟನ ಮುತ್ತಪ್ಪ | "=" 'TO.H. ಮಡಿಕೇರಿ, 1972 
; ದ್ಯಾಕ್ಷೇತ್ರದಲ್ಲಿ ಪ್ರಶಸ್ತಿ 
ದಿ. ಪಟ್ಟಡ ತಿಮ್ಮಯ್ಯ ಮಾದಪ್ಪ ಎ 1969, ಮುಖ್ಯ ಮಂತ್ರಿಗಳ ರಾಜ್ಮ ಪ್ರಶಸ್ತಿ. 
ಶ್ರೀ ಸೂದನ ರಾಘುವಯ್ಯ - 1981 
ಶ್ರೀ ತೊತ್ತಿಯನ ಮಂದಣ್ಣ ಸ 1998. ip 1 ; 
ಶ್ರ ಮತಿ ಐಯಂಡ್ರ ಪಾರ್ವತಿ - 1998 ಉತ್ತಮ ಶಿಕ್ಬಕಿ ಜಿಲ್ಲಾ ಪ್ರಶಸ್ತಿ 
"ಶ್ರೀ ದಂಬೆಕೋಡಿ ಜಯರಾಮ್‌ | ENG: ಉತ್ತ ಮ ದೈಹಿಕ ಶಿಕ್ಷಕ ಜಿಲ್ಲಾ ಪ್ರಶಸ್ತಿ 
ಶ್ರೀ ಕೆದಂಬಾಡಿ ಸುಬ್ಬಯ್ಯ ಪುಟ್ಟಯ್ಯ - 1999, ಉತ್ತ ಮ ಶಿಕ್ಷಕ, ಜಿಲ್ಲಾ ಪ್ರಶಸ್ತಿ 
ಪ್ರತಿಭೆ 
ಶ್ರೀ ಅಂಬೆಕಲ್ಲು ಮುತ್ತಯಗೌಡ -.. ಜಾಯಿಂಟ್‌ ರಿಜಿಸ್ಟರ್‌ ಆಫ್‌ ಕೋ ಆಪರೇಟಿವ್‌, ಕರ್ನಾಟಕ ರಾಜ್ಯ 
ಶ್ರೀ ಹರಗದ ಮುತ್ತಣ್ಣ -.. ಉಪ ನಿರ್ದೇಶಕರು, ಪಶುಪಾಲನಾ ಇಲಾಖೆ 
ಶ್ರೀ ಕಾಳೇರಮ್ಮನ ಬೋಪಯ್ಯ ಗೋಪಾಲ ಕೃಷ್ಣ - ಉಪ ನಿರ್ದೇಶಕರು, " ಕ 
ಶ್ರೀ ಗುಡ್ಡೇರ ಗಣಪತಿ ಕುಮಾರಪ್ಪ - ಉಪ ನಿರ್ದೇಶಕರು, ಕೃಷಿ ಇಲಾಖೆ. 
ಶ್ರೀ ಕೆದಂಬಾಡಿ ಮುದ್ದಪ್ಪ - h ( 
| ಕ್ರೀಡಾರಂಗ ಹ 
ಶ್ರೀ ಹೊಸೂರು ಕುಕ್ಕಪ್ಪ ಸೀತಾರಾಮ್‌ 1982, ಮೆರಾಥಾನ್‌, ಏಷ್ಕಾ ನ ಕಂಚಿನ ಪದಕ. 
ಶ್ರೀ ಹೊಸೊಕ್ತು ಅಪ್ಪಚ್ಚು ಚಿಣ್ಣಪ್ಪ - 1997 ಆಲ್‌ ಇಂಡಿಯಾ ಮೆರಾ ನ್‌ ಓಟದಲ್ಲಿ 7ನೇ ಸ್ಹಾನ ' 
ಶ್ರೀ ನಂಗಾರು ಪೊನ್ನಪ್ಪ ದಯಾನಂದ . ರಾಷ್ಟ್ರಹಿರು ಡೆಕಾತ್ಸ್‌ನ್‌ನಲ್ಲಿ ಚಿನ್ನದ ಪದಕ (ಸಿವಿಲ್‌) 
ಶ್ರೀ ಉಳುವಾರ ದೀಪಕ್‌ ಬ ಎ ಖೋ ಖೋ, ಏಕಲವ್ಯ ಪ್ರಶಸ್ತಿ 
ಶ್ರೀ ಬೆಪ್ಪುರನ ಅಣ್ಣಪ್ಪಕುಮಾರ್‌ ೬ ರಾಷ್ಟ್ರೀಯ ಪುಟ್ಬಾಲ್‌ ಓಟಗಾರ 


ಮಾಡುವವನ ಪಾಪ ಆಡುವವನ ಬಾಯಲ್ಲಿ 
ರಾರ ಪಾಪ ಧ್ರ ಪ್ರಭಪ್ರೂಪೂಪೂ್ಮೂ್ರಕ್ರೂ ಪ್ಗಪ ದಾ ಪೂ ಪೌಹಘೂಕೂ ಪಪೂ ಕಪಪ ನಾರಾ 








ಕೊಡಗು ಸಂಗಾತಿ 


ಕುಮಾರಿ ಹುಲಿಮನೆ ಮಂಜುಳ 
ಕಟ್ಟೆಮನೆ ಪ್ರವೀಣ್‌ಕುಮಾರ್‌ 
ಪೂಜಾರಿ ಎಂ. ಆನಂದ 

ಶ್ರೀ ಹುದೇರಿ ತ್ಕಾಗರಾಜೇಂದ್ರ 
ಕು. ಮುಕ್ಕಾಟಿ ನಂಜಪ್ಪ ಅನಿತ 


ಶ್ರೀ ಸೂದನ ಸುಬ್ಬಯ್ಯ ಈರಪ್ಪ 

ಶ್ರೀ ಯಂ. ಬಿ. ಸದಾಶಿವ. ' 

ಶ್ರೀ ವೆಂಕಟ್‌ ದಂಬೆಕೋಡಿ , 

ಶ್ರೀ ದಂಬೆಕೋಡಿ ಮುದ್ದಪ್ಪ 

ಡಾ|| ಶಿವಾನಂದ ಊರುಬೈಲು 

ಶ್ರೀಮತಿ ಪಟ್ಟಡ ಪ್ರಭಾಕರ ಶೀಲಾಮಣಿ 


ಪುಟ-೨9 


ರಾಷ್ಟ್ರೀಯ ಹಾಕಿ, ಜೂನಿಯರ್‌ ಮಹಿಳಾ ಪ್ರತಿನಿಧಿ 
ವಾಲಿಬಾಲ್‌ , ರಾಷ್ಟ್ರೀಯ ಜೂನಿಯರ್‌ ಪ್ರತಿನಿಧಿ 
ರಾಷ್ಟ್ರೀಯ ಓಟಗಾರ, ಚಿನ್ನದ ಪದಕ ವಿಜೇತ 
ರಾಜ್ಯಮಟ್ಟದ ಕೆಸರುಗದ್ದೆ ಓಟಗಾರ 
ರಾಜ್ಯಮಟ್ಟದ ಅಟ್ಲೇಟ್ಸ್‌ 


ಪತ್ರಿಕಾ ರಂಗ 


1985, ಗೌಡ ಧ್ವನಿ, ಅರೆಭಾಷೆ, ಮಾಸಿಕ 
ಚೇತನ ವಾರಪತ್ರಿಕೆ, ಸುಳ್ಳ 

ಚೇತನ ವಾರಪತ್ರಿಕೆ, ಸುಳ್ಳ 

1985, ಸೂಜಿ ವಾರ ಪತ್ರಿಕೆ 

ಸುದ್ದಿ ಬಿಡುಗಡೆ, ಸುಳ್ಳ, ವಾರಪತ್ರಿಕೆ, 

1997, ಕೊಡಗು ಸಂಗಾತಿ, ಪಾಕ್ಷಿಕ, ಮೈಸೂರು 


1998, ರಾಷ್ಟ್ರೀಯ ಪುರಸ್ನಾರ(ಉಪ ಸಂಪಾದಕ, ಇಂಡಿಯಾ ಟುಡೇ) 
A 


ಶ್ರೀ ಬಡ್ಡನ ರಾಜ್‌ಚಂಗಪ್ಪ 


ವಿಧ್ವಾನ್‌ ಕೊಳಂಬೆ ಪುಟ್ಟಣ್ಣ ಗೌಡ 
ಪ್ರೊ| ಕೋಡಿಕುಶಾಲಪ್ಪ ಗೌಡ 
ವಿಧ್ವಾನ್‌ ಪಿ. ಜಿ. ಮುಡೂರ್‌ 
ಡಾ|| ಕೆ. ವಿ. ವೆಂಕಟರಮಣ 

ಡಾ|| ಕೆ. ಚಿನ್ನಪ್ಪ ಗೌಡ 
ಡಾ|| ಚಿದಾನಂದ ಕೊಳಂಬೆ 
ಡಾ|| ಪುರುಶೋತ್ತಮ ಬಿಳಿಮಲೆ 
ಫ್ರೊ| ಪೂಜಾರಿ ಮೊಣ್ಣಪ್ಪ 

ಶ್ರೀ ಬಾರಿಯಂಡ ಜೋಯಪ್ಪ 


ನಾ 


ಸಾಹಿತ್ಯ / ಸಾಹಿತಿ, ಕವಿ. 


ಸಾಹಿತ್ಯ 

ಸಾಹಿತ್ಯ, ಸಂಶೋಧನೆ 
ಕನ್ನಡ ಸಾಹಿತಿ 

ಆಂಗ್ಲ ಸಾಹಿತಿ 

ನ ಜಾನಪದ ಸಾಹಿತ್ಯ 

| ಕಂಪ್ಯೂಟರ್‌ ಕ್ಷೇತ್ರ 

ಇ ಸಾಹಿತ್ಯ, ಸಂಶೋಧನೆ 

- ಸಾಹಿತಿ, ಕನ್ನಡ, ಅರೆಭಾಷೆ 
೩ ಸಾಹಿತಿ, ಕನ್ನಡ , ಅರೆಭಾಷೆ 


ಶ್ರೀ ಮಂಡೆಕೋಲು ಗಂಗಾಧರ್‌ ಗೌಡ(ವಾಣಿ ಕುಮಾರ್‌)- ಸಾಹಿತಿ,ಕವಿ. 


ಶ್ರೀ ಅಂಬೆಕಲ್ಲು ಪುಟ್ಟಣ್ಣ ಗೌಡ 
ದಿ| ಕೋಟೆರ ಸ. ಕಾರ್ಯಪ್ಪ 
ಶ್ರೀ ಕುಲ್ಲಚನ ಕಾರ್ಯಪ್ಪ 





ಕನ್ನಡ ಸಾಹಿತಿ 
ಎ ' ಸಂಗ್ರಹ ಬರಹಗಾರ 
- ಸಾಹಿತಿ, ಕವಿ, 


ಮ 


ಸಂಘಟನೆ / ಐಕ್ಯತೆ / ಏಕತೆ 


ಶ್ರೀ ಮಾವಾಜಿ ಬಾಲಕೃಷ್ಣಗೌಡ 

ಶ್ರೀ ನಂಜೇಗೌಡನ ದೇವಿ ಪ್ರಸಾದ್‌ 
ಶ್ರೀ ಕುರುಂಜಿ ವೆಂಕಟರಮಣ ಗೌಡ 
ಶ್ರೀ ಕುದುಪಜೆ ಬಿ. ಕೃಷ್ಣಪ್ಪ 

ಶ್ರೀ ಪಂಜಿಪಳ್ಳ ಯಂ. ವೆಂಕಪ್ಪ 
ಶ್ರೀಮತಿ ಪಂಜಿಪಳ್ಳ ವೆಂಕಪ್ಪ ಇಂದ್ರಾಕ್ಸಿ 
ಶ್ರೀ ಆಜಡ್ಕ ಕೃಷ್ಣಪ್ಪ, ಕಾರ್ಯದರ್ಶಿ 


1985, ಗೌಡ ಸಮ್ಮೇಳನದ ರೂವಾರಿ. 

ಅಧ್ಯಕ್ಷರು ಪ್ರಜಾವೇದಿಕೆ, ಕೊಡಗು 

1996ರ ಗೌಡ ಸಮ್ಮೇಳನದ ರೂವಾರಿ ಲ 
1985ರ ಕೊಡಗಿನ ರೂವಾರಿಗಳು 

1985 + 1996 ಗ 

1985 + 1996 2 * 

1985 ಚ ಸ್‌ 


ಕೋಳುಮುಡಿಯನ ಅನಂತ್‌ ಕುಮಾರ್‌, ಕಾರ್ಯದರ್ಶಿ, ಸಂಚಾಲಕ 1985 + 1996 ಇ; ಡೆ 


ಶ್ರೀ ಸೂರ್ತಲೆ ಸೋಮಣ್ಣ 
ದಿ| ಮೊಟ್ಟೇರ ಜಗದೀಶ 

` ಶ್ರೀ ಕೋಡಿ ನಂಜುಂ 
ಶ್ರೀ ಯಾಲದಾಳು ಸಾವಿತ್ರಿ 
ಶ್ರೀಮತಿ ಕೂಡಕಂಡಿ ಕಾವೇರಮ್ಮ 
ಶ್ರೀ ಪಟ್ಟಡ ಮುತ್ತಣ್ಣ ಪ್ರಭಾಕರ 


1985 - 1996  " ಕ 

1985, 1996 ಜಾ y 

1996 

1985, 1996 | : 

1996, ಮಹಳಾ ಒಕ್ಕೂಟ ಕಾರ್ಯದರ್ಶಿ 
1985,1996ರ ಗೌಡ ಸಮ್ಮೇಳನದ ರೂವಾರಿ ಮತ್ತು 


ತಾನು ಕಳ್ಳ ಹರರ ನಂಬ 


ENN ಸ ತ SEES ET ವ 


ಕ್‌ 


ಕೊಡಗು ಸಂಗಾತಿ 


ಶ್ರೀ ಅಮ್ಮಾಜೀರ ಪೊನ್ನಪ್ಪ 
ಕೊಡಗು ಗೌಡ ಸಾಂಸ್ಕೃತಿಕ ಅಕಾಡೆಮಿ 
ಶ್ರೀ ತುಂತಜೆ ಗಣೇಶ್‌ 

ಶ್ರೀ ಕೋಡಿ ಚಂದ್ರಶೇಖರ್‌ 

ಶ್ರೀ ಗುಡ್ಡೆಮನೆ ರಮೇಶ್‌ 

`ಶ್ರೀ ಪಳ್ಳಿಪುರ ಭರತ್‌ ಕುಮಾರ್‌ 
ಗೌಡ ಮಹಿಳಾ ಒಕ್ಕೂಟ 

ಶ್ರೀಮತಿ ಚಿಯಂಡಿ ರಾಧ ಯಾದವ 
ಶ್ರೀಮತಿ ಬೈತಡ್ಕ ಜಾನಕಿ ಬೆಳ್ಳಪ್ಪ 
ಶ್ರೀಮತಿ ದಂಬೆಕೋಡಿ ಭಾಗೀರಥಿ 
ಶ್ರೀ ತಡಿಯಪ್ಪನ ಕುಮಾರಜಯ 


ಪುಟ - 


1997 ಕಾವೇರಿ ನಾಡ್‌, ಬೆಂಗಳೂರು 

1997, ಮಡಿಕೇರಿ. ತ 

1997, ಅಧ್ಯಕ್ಷರು, ಕೊಡಗು ಗೌಡ ಸಾಸು ತಿಕ ಅಕಾಡೆಮಿ 
1997, ಕಾರ್ಯದರ್ಶಿ 3 

1997, ಮಾಜಿ ಉಪಾಧ್ಯಕ್ಷ *.. * 

1997, ಮಾಜಿ ಖಜಾಂಚಿ ಶಿ 

1997, ಮಡಿಕೇರಿ. 
'ಅಧ್ಯಕ್ಷೆ, ಗೌಡ ಮಹಿಳಾ ಒಕ್ಕೂಟ. ಮಡಿಕೇರಿ. 

1997, ಸಂಚಾಲಕಿ, ಗೌಡ ಮಹಿಳಾ ಒಕ್ಕೂಟ 

1999, ಅಧ್ಯಕ್ಷೆ, ಮಹಿಳಾ ಒಕ್ಕೂಟ. ಮೈಸೂರು 
1999,ಅಧ್ಯಕ್ಷರು, ಗೌಡ ಸಾಂಸ್ಕೃ ತಿಕ ಸಮಿತಿ, ಮೈಸೂರು. 
2000, ಅಧ್ಯಕ್ಷರು, ಕೊಡಗುಗೌಡ ಮಾಜಿ ಸೈನಿಕರ 
ಕ್ಷೇಮಾಭಿವೃದ್ದಿಸಂಘ, ಮೈಸೂರು. 


ಏ. ಸೂ:- ಕೊಡಗು ಸಂಗಾತಿಗೆ ಬಂದ ಪತ್ರಗಳಲ್ಲದೆ ಸಂಗಾತಿ ಬಳಗ ಸಾಕಷ್ಟು ಕೂಲಂಕುಶವಾಗಿ ಪರಿಶೀಲಿಸಿ ಹಾಕಿದೆ. ಇನ್ನು ಸಾಕಷ್ಟು 
ಪ್ರತಿಭೆಗಳು ಹೊರಗುಳಿದಿರಬಹುದು. ಅವುಗಳು ಸಮಯಕ್ಕೆ ಸರಿಯಾಗಿ ಸ್ಪಂಧನವಾಗದ್ದರಿಂದ ಪ್ರಕಟಿಸಲಾಗಿಲ್ಲ. ಬಿಟ್ಟುಹೋಗಿದಲ್ಲು 


ಕಳುಹಿಸಿದರೆ ಅರ್ಪನಾದುವುಗಳನ್ನು ಖಂಡಿತ ಪ್ರ ಕಟಿಸುತ್ತೆ ಷೆ 


ಸಂಪಾದಕಿ 





ಕಥೆ : ನಾನು 


ಹೌ. ಸ್ವೀಟ್‌ ಯು ಆರ್‌ ಆತ ಉದ್ದರಿಸಿದಾಗ ನಾನು 


ಸಂತೋಷದ ಅಲೆಯಲ್ಲಿ ತೇಲಿ ಹೋದೆ. ಆತ ನನ್ನನ್ನೆ ಧಿಟ್ಟಿಸು ಸುತ್ತ 


ಪ್ರಿಯೆಯನ್ನು ಕಾಯುತ್ತಿದ್ದ. ಆಕೆ ಇನ್ನು ಬಂದಿರಲಿಲ್ಲ ಆದರೆ 
ಈತ ಕೋಪಗೊಂಡಿರಲಿಲ್ಲ. ಶಾಂತವಾಗಿದ್ದ. ಪಾಕಿಣನ 
. ಪ್ರಶಾಂತದಂತೆ. ಆಕೆ ಬಂದಳು. ಚೆಲುವೆ, ಸುಂದರಿ, ಓಡೋ 
ಬಂದು ಅಪ್ಪಿಕೊಂಡಳು ಈತನನ್ನು. ನನಗೆ ಕೋಪ: ಬಂತು 
'ಮೆಲ್ಲನೆ ಅಲ್ಲಿಂದ ಹೆಜ್ಜೆ ಕಿತ್ತೆ. | 
ಸಂಜೆಯಾಯಿತು ಚಳಿಗಾಲವಾದ್ದರಿಂದ ಮನೆಯಲ್ಲಿ 
ಒಬ್ಬಳೆಯಿದ್ದರಿಂದ ಹೇಗೋ ಅಮ್ಮ ದೇವರ ಬಳಿ ಹೋಗುವಾಗ 
. ನನಗೆ ಶಾಶ್ವತವಾಗಿ ಕೊಟ್ಟು ಹೋಗಿದ್ದ ಹೊದಿಕೆಯಿಂದ ರಾತ್ರಿ 
ಕಳೆದೆ. ಮರುದಿನ ಬೆಳಗಾಯಿತು ನನ್ನ ಸಹಜ ಕೆಲಸವೆಲ್ಲಾ 
ಮುಗಿಸಿ ಪಾರ್ಕಿನತ್ತ ಹೊರಟೆ. ಅಂದು ಪಾರ್ಕಿಗೆ ಏನೋ ವಿಶೇಷ 
ಕಳೆ ಇತ್ತು. ನೂರಾರು ಪ್ರೇಮ ಜೋಡಿಗಳು ಅಲ್ಲಿದ್ದವು. ಎಲ್ಲರೂ 
ಕೆಂಪು, ಬಿಳಿ, ಕಪ್ಪು, ಬಣ್ಣದ ಬಟ್ಟೆ ಧರಿಸಿ ಓಡಾಡುತ್ತಿದ್ದರು. 
ಎಂದೂ ಪ್ರಶಾಂತವಾಗಿ, ನಿರ್ಜನರಿಂದ ತುಂಬಿದ್ದ ಪಾರ್ಕ್‌ ಇಂದು 
ತುಂಬಿ ತುಳುಕುತ್ತಿತ್ತು. ಓಹೋ ಅರ್ಥವಾಯಿತು ಇಂದು 
ಫೆಬ್ರವರಿ 14 ಪ್ರೇಮಿಗಳ ದಿನ. 
ಛೆ. ನನಗಿಲ್ಲವೆ ಆ ಭಾಗ್ಯ ಪಾರ್ಕಿನ ಬಾಗಿಲನ್ನು ದಾಟಿ 
ಒಳಹೋಗಲು ಮನಸಾಗದೆ ಹಿಂದಿರುಗಿದೆ. ಮನಸ್ಸಿನಲ್ಲಿ 
" ನೂರಾರು ಭಾವನೆ ಯಾರೊಂದಿಗೆ ಹೇಳಲಿ. ಹೇಳೋಣವೆಂದರೆ 
' ಅಮ್ಮನಿಲ್ಲ. ಸಹವರ್ತಿಗಳಿಲ್ಲ ಕೊನೆಯ ಪಕ್ಷ ಅಕ್ಕ ತಂಗಿಯರು 
'ಅಣ್ಣ ತಮ್ಮಂದಿರಿಲ್ಲ. ಛೆ ನಾನು ಅನಾಥೆಯೇ ಸಾಧ್ಯವೇ ಇ 
ಚಿತ್ರಗೀತೆಯ ಸಾಲುಗಳು ಹೇಳುವಂತೆ' ನಿಜ ನೋಡು ಜಗದಿ 
ಆನಾಸಸತು' ಇಲ್ಲ. ತಂದೆಯಾಗಿ ಮೇಲೆ ಆ ದೇವನಿರುವಲ್ಲ. 


ಆದ್ರೆ ನನ್ನ ಭಾವನೆಗಳನ್ನು ಅವನೊಂದಿಗೆ ಹೇಗೆ ಹೇಳಲಿ ಅಳು 
ಬಂತು ಅಳುತ್ತ ಕುಳಿತರೆ ಹಸಿವು ನೀಗಲಾರದೆಂದು ಆಹಾರ ' 
ಹುಡುಕ ಹೊರಟೆ. 

ಆ ದಿನ ಹೇಗೋ ಕಳೆದು ಮರುದಿನ ತರಾ 
ಯಾಕೋ ಉಲ್ಲಾಸ ಮೈಯಿಂದ ಹೊರ ಹೊಮ್ಮಿದೆ. ನಿ 


ಪಯಣದ ಹಾದಿ ಹಿಡಿದು ಹೊರಟೆ. ಪಾರ್ಕ್‌ ತಲುಪಿದೆ. ತ 
` ಪ್ರಿಯೆ ಪ್ರಿಯಕರನಿಗಾಗಿ ಕಾಯುತ್ತಿದ್ದಳು. ನನ್ನನ್ನು ನೋಡಿದುದೇ 


ತಡ ನನ್ನ, ಬಳಿ ಬಂದಳು ಹೌ ಬ್ಯೂಟಿಪುಲ್‌ ಟು ಆಯ್‌ ಎಂದು 
ಕಣ್ಣ್‌ ಅಗಲಿಸಿ ನಕ್ಕಳು. ನಾನು ನೀನೇ ನನಗಿಂತ ಚೆಲುವೆ ಎಂದು 
ಮನದಲ್ಲಿ ಹೇಳಿಕೊಂಡೆ ಆಕೆ ಕಾಯುತ್ತಿದ್ದಳು. ಒಮ್ಮೊಮ್ಮೆ ದಾರಿ 
ನೋಡುತ್ತಿದ್ದಳು ಮತ್ತೊಮ್ಮೆ ಗಡಿಯಾರ, ಗಮನಿಸುತ್ತಿದ್ದಳು 
ಸುಮಾರು.ಮಧ್ಯಾಹ್ನದ ವೇಳೆಗೆ ಆತ ಬಂದ ಮುಖದ ಮೇಲೆ 


ಗೆಲುವಿಲ್ಲ. ಆತನನ್ನು ನೋಡಿದುದೆ ಈಕೆ ಆತನ ಬಳಿ ಸಾರಿದಳು. 


ಆತ ಮುಖ ಕಪ್ಪಿಟ್ಟಿತ್ತು ಮಾತುಗಳೇ ಹೊರ ಬೀಳುತ್ತಿಲ್ಲ. ಈಕೆಗೆ 
ಗಾಬರಿಯಾಯಿತು ಆತ ಆತನ ಮದುವೆಯ ಕರೆಯೋಲೆ ಈಕೆಯ 
ಕೈಗೆ ನೀಡಿದಾಗ.... ಆಕೆಗೆ ಏನೂ ತಿಳಿಯುತ್ತಿಲ್ಲ. ಬಿಚ್ಚಿನೋಡಿದ 
ಳದನು. ಆತನ ಹೆಸರಿನ ಮುದ್ರಿತ ಅಕ್ಬ ರದ ಮೇಲೆ ಅದೆಷ್ಟು 
ಬಾರಿ ಕಣ್ಣೋಡಿಸಿದಳೋ ವ್‌ ಣ ಕುಸಿದಳು. ಆ ಕ್ಷ ಣಜ 


ಪ್ರಾಣ ಪಕ್ಷಿ ಹಾರಿ HR ಆತನೆಷ್ಟು ತಗಿದರೂ 


ಮುಚ್ಚಿ ದ ಕಣ್ಣುಗಳು ತೆರೆಯಲೇ ಇಲ್ಲ. ನಾನಲ್ಲೆ ಇದ್ದೆ ಮೆಲ್ಲನೆ 
ಆತನ ಬಳಿ ಬಂದೆ ಆತ ಆಗಲೂ ಹೌ ಸ್ಟೀಟ್‌ ಯು ಆರ್‌ ಎಂದಾಗ 


ತುಂಬಿ ಬಂದ ದುಖದಲ್ಲಿ ಹರ್‌ ಶುದ ! ಎಂದೆ. 
ಪೊನ್ನಚನ ಭವ್ಯ ಭೀಮಯ್ಯ, ಹಾಲೇರಿ 


ಪಾಪಿ ಹೋದಲ್ಲೆಲ್ಲಾ ಪಾತಾಳ 











ಕೊಡಗು ಸಂಗಾತಿ 


ಪುಟ - 11 


ವಾಂಟೆಡ್‌ ಮಿಸ್ಟರ್‌ ರಾಜು [ನಮ್ಮ ರಾಜು ಮಂಜನ ಕಥೆ] 


(ಹಿಂದಿನ ಸಂಚಿಕೆಂದ) ಧಾರಾವಾಹಿ -8 


ರಾತ್ರಿ ಎಲ್ಲಾ ಮೈಕ್ಕೆ ಬೇನೆಂದ ಬೇಗ ನಿದ್ರೆ ಬಾತ್‌ಲ್ಲೆ 
ಯಾಕೆತ್ತೇಳ್ರೆ ಐದೇ ಐದ್‌ ನಿಮಿಷಲಿ ಆ ಪೈಲ್‌ವಾನ್‌ ಮೇಲೆ 


ಪೈಟಿಂಗ್‌ಲಿ ಗೆದ್ದ್‌ದರಂದ 21ಸಾವಿರ ರೂಪಾಯಿ ಸಂಪಾದಿಸಿದ : 


ಸಂತೋಷನ ಪುನಃ ಪುನಃ ಮೆಲುಕು ಹಾಕಂಡೇ ಮಲಗಿತ್ತ್‌. ನರ್ಸ್‌ 
ನಿದ್ರೆ ಮಾತ್ರೆನ ಕೊಟ್ಟದ್ರೂ ಕಣ್‌ ಇನ್ನೂ ಮುಚ್ಚು ವಂಗೆಕಾಂಬೊ 
ತಿತ್‌ಲೆ. ಆಹಾ ! ಈ ತರದ ಒಂದೊಂದೇ ಪಂಥಗಳಲ್ಲಿ 
ಭಾಗವಹಿಸಿರೆ ಹೆಂಗಾರ್‌ ಮಾಡಿ ನಾನ್‌ ಗೇನ ಮಾಡಿದಷ್ಟ್‌ 
ಹಣನ ಸಂಪಾದಿಸಿ ಬುಡಕ್‌, ಆದ್ರೇ ಅಂತಹ ಅವಕಾಶ ಸಿಕ್ಕುತ್ತನೇ 
ಇರುದುಲೆಲ್ಲಾ? ಹಿಂಗೇ ತಲೆ ಓಡುತಾ ಇರ್‌ಕಾಕನ ನಿದ್ದೆ ಬಂದ್‌ 
ಕಣ್ಣ್‌ ಮುಚ್ಚಿದೇ ಗೊತ್ತಾತ್‌ಲೆ. 
ಬೆಳಕ್‌ ಹರ್ದ್‌ ಎಚ್ಚರ ಆತ್‌, ಪಕ್ಕದ ಬೆಡ್‌ನ ತಿರುಗಿ 

ನೋಡ್ರೆ ಅಲ್ಲಿಗೆ ಮಧ್ಯರಾತ್ರಿಲಿ ಕಂಡದೆ ಒಬ್ಬ ಪ್ರಜ್ಞಾಹೀನ 
ಪೇಶಂಟ್‌ನ ತಂದ್‌ ಮಲಗಿಸಿದ್ದೊ. ಅಂವಂಗೆ ಕೈ ಕಾಲು, ತಲೆಗಳ 
ಲೆಲ್ಲಾ ಬೇಂಡೇಜ್‌ ಹಾಕಿಕಟ್ಟಿದ್ದೊ. ಕೈಗೆ ಗ್ಲೂಕೋಸ್‌ ಡ್ರಿಪ್‌ 
ಹಾಕಿದ್ದೊ. ಇಂವನ ಚೆಕ್‌ ಅಪ್‌ ಮಾಡಿಕೆ ಬಂದಿದ್ದ ಡಾಕ್ಟರ್‌ಗ 
ನರ್ಸ್‌ಗ ಎಲ್ಲಾ ನೋಡಿ ಆದ ಮ್ಯಾಲೆ ಹೊರಗೆ ಬ್ಯ 
ಹೋದೋ. ಆದ್ರೇ ಐದೇ ನಿಮಿಷ ಕಳ್ಚಿರ್ದು ಆ ಟೀನೇಜ್‌ ನಸ್‌ 
ಒಳಗೆ ಕಾಲು ಕಂಡು ಕಂಗ್ರಾಚ್ಕುಲೇಶನ್‌ ಮಿಸ್ಟರ್‌ ರಾಜು ತಾ 
ಹೇಳಿ ಇವನ ಕೈಹಿಡ್ಜ್‌ ಶೇಖ್‌ ಹ್ಯಾಂಡ್‌ ಮಾಡ್‌. ಇಂವ 
ಒಮ್ಮೆಗೆ ಆಯ್ಕ್‌! ತ್ರೆ ಳಿ ಕಿರುಚಿಕಂಡತ್‌ ಬ್ಯಾಡ ಮುಟ್ಟ್‌ 
ಬೇಡನನ್ನ ಆ ಪೈಲ್‌ವಾನಂಗೆ ಗುದ್ದಿಕಾಕನ ನನ್ನ ಕೆ ಉಳಿಕೆ 
ಹೋಗುಟ್ಟು ತ್ತೇಳಿ ಕೈನ ಬುಡ್ಸಿಕಂಡತ್‌. ಮತ್ತೆ ಅಶ ರ್ಯಲಿ 
ಕೇಳ್ತ್‌ ಯಾಕೆ ನನ್ನ ನೀನ್‌ ಕಂಗ್ರಾಟ್ಸ್‌ ಮಾಡ್ದೆ? ನನ್ನ ನೋಡಿ 

ನ್‌ ಕನ್‌ಪ್ಯೂಸ್‌ ne. ಏನ್‌ ಸಮ ಸಮಾ ಚಾರ? ತಾ ತಿರುಗಿ 
ಪ್ರಶ್ನೆಕೇಳ್‌. ಆಗ ಆ ನಸ್‌೯$ ಗೂಡೆ ನಗಾಡಿಕಂಡ್‌ ಹೊರಟೇ 
ಹೋತ್‌. ಒಂದೇ ನಿಮಿಷಕ್ಕೆ ತಿರುಗಿ ನಗೆ ಆಡಿಕಂಡೇ ಓಡಿಬಾತ್‌. 
ಓಹೋ ನನ್ನ ನೀವು ಪೂಲ್‌ ಮಾಡಿಕಾದುಲ್ಲೆ ಗೊತ್ತಾತಾ? 
ನೋಡಿಲ್ಲಿ ನಿಮ್ಮ ದೊಡ್ಡ ಸೈಜ್‌ನ ಪೋಟೋ ನೆನ್ನೆದಿನ ನೀವು 
ಬಾರೀ ದೊಡ್ಡ ಚಾಂಪಿಯನ್‌ ಪೈಲ್‌ವಾನ್‌ನ ಮೇಲೆ ಕುಸ್ಮಿಲಿ 
ಗೆದ್ದುದರ ಹೆಂಗೆ ವರ್ಣಿಸಿ ಬರ್ದೊಳೊ. ನಿಮ್ಮ ಹೀರೋ ಸ್ಟೈಲ್‌ 
ಪೊಟೋ ಈ ಪೇಪರ್‌ಲಿ ತಾ ಅಂದ್‌ನ ಸ್ಟಾರ್‌ ಆಫ್‌ ಮೈಸೂರು 
ದಿನ ಪತ್ರಿಕೆನ ಕೊಡ್‌. ಇದರ ನೋಡ್ತ್‌ ಮಿಸ್ಟರ್‌ ರಾಜುಗೆ 
ಬಹಳ ಖುಷಿ ಆಗಿಹೋತ್‌. ಅದರಲ್ಲಿ ಬೇಗ ಬೇಗ ಕಣ್ಣಾಡಿಸಿ 
ಓದಿತ್‌. ಹಂಗೆ ಖುಷೀಲಿ ಕಣ್ಣ್‌ ಅರಳಿಸಿದ ಮುಖ ಒಮ್ಮೆ ಗೆ 
ಬಾಡಿ ಕಂಡ್‌ ಸ ಸಣ್ಣಗೆ ಆಗಿ ಹೋತ್‌. ಹಂಗೇ ಏನೋ ಮನ್ಸ್‌ ಲಿ 
ಗೇನ ಮಾಡಿಕಂಡ್‌ ಕುದ್ದ್‌ ಬುಟ್ಟತ್‌ (ಈತರ ಸುರೂಲೇ ಇನ 
ದೊಡ್ಡದಾದ ಪೊಟೋನ. ಪ್ರಿಂಟ್‌ ಮಾಡಿ ಎಲ್ಲಾ ಕಡೆ ಹಂಚಿ 
ಹೋಗುಟಲ್ಲಾ? ಆಗಳೇ ಆಸ್ಪತ್ರೆಂದ ತಪ್ಪಸಿಕಂಡ್‌ ಬಂದದಕ್ಕೆ 
ನನ್ನ ಆ ಇಬ್ರೂ ಫೋಲಿಸ್‌ನವು ಹುಡುಕುತಾ ಒಳೊ. ನನ್ನ ಪಪ್ಪನ 


.ನರ್ಸ್‌ಗಳ ಗುಂಪು ಬ 


ಕೈಗೂ ಈ ಪತ್ರಿಕೆ ಸಿಕ್ಕಿ ಹೋಗಿ ಅವು ಕೂಡಾ ನನ್ನ ಮೈಸೂರಿಲಿ 
ಎಲ್ಲಾ ಕಡೆಲಿ ಹುಡುಕುವೊ. ಹಿಂಗಾದ್ರೇ ನಾನ್‌ ನನ್ನ ತಂಗಿನ 
ಮದ್ವೆಗೆ 2 ಲಕ್ಷ ಹಣನ ಸಂಪಾದಿಸಿಕೆ ಆಕಿಲೆಲ್ಲಾ? ತಾ 'ಮಂಕಾಗಿ 
ಕುದ್ದತ್‌. 
ಆಗ ಆ ಸಿಸ್ಟರ್‌ ik ಇದೇನ್ರೀ ನೀವು ಒಳ್ಳೆ ಮೂಡೀ 
ಮನುಷ್ಯರ್ರೀ ಸಂತೋಷ ಪಟ್ಟಕಂಬ ವಿಚಾರನ ಪೇಪರ್‌ಲಿ ಹಾಕಿರೆ , 
ನೀವು ಬೇಜಾರು ಮಾಡಿಕಂಡ್ರ ಲ್ಲಾ? ಆತ್‌ ಬುಡಿ ಸಾರಿರೀ.. 
ನಿಮ್ಮ ಮನ್ಸ್‌ನ ಬೇನೆಮಾಡಿಕೆ ನಂಗೆ ಇಷ್ಟ ಇಲ್ಲೆತಾ ಅವಳೂ 
ಬೇಜಾರ್‌ ಮಾಡಿಕಂಡ್‌ ಅಲ್ಲಿಂದ ಹೊರಟ್‌ ಹೋತ್‌. ಆಗಳೇ 
ಮಿಸ್ಟರ್‌ ರಾಜುಗೆ ಎಚ ಶರ ಆದ್‌. 
ಇನ್ಸ್‌ ನಾನ್‌ ಇಲ್ಲಿ ಇರ್‌ಕ್ಕಾಗದ್‌. ಬೇಗ ಒಂದ್‌ 5 ಬೇರೆ 
ವೇಷನ ಹಾಕಂಡ್‌ ಇಲ್ಲಿಂದ ಹಾರಕ್ಕು ದಿನಕ್ಕೊಂದು ವೇಷ 
ಹಾಕಂಡ್‌, ದಿನಕ್ಕೊಂದ್‌ ತರದ ಕೆಲ್ಸ ಮಾಡಿಕಂಡ್‌ ಬೇರೆ ಬೇರೆ 
ಊರುಲಿ ತಿರುಗಾಡಕ್ಕ್‌. ಕಛ ತನ, ಸುಳ್ಳು ಹೇಳದಂಗೆ 
ಚಾಲೆಂಜಿಂಗ್‌ ರಿಸ್ಕ್‌ನ ಧೈರ್ಯಲಿ ತಕಂಡ್ರೇ' ಖಂಡಿತ ಆಗಿ 
ಹಣಸಂಪಾದನೆ ಮಾಡಕ್ಕ್‌ ಕೈಯಿಲಿ de ಇದ್ದವಕೆ 
ಸಹಾಯನೂ ಮಾಡಕ್ಕ್‌. ಇದೇ ನನ್ನ ಮುಂದಿನ ಪ್ಲಾನ್‌, ಇದೇ 
ಒಳ್ಳೆ ಐಡಿಯಾ! ಈ ವಿಚಾರಲಿ ರಾಜುನ ತಲೆ ಓಡಿಕಾಕನ ಅವಂಗೆ 
ಒಳ್ಳೆ ಖುಷೀ ಆತ್‌. ಮನ್ಸ್‌ಲೇ ತನ್ನ ಮನೆ ಗುರುನ ನೆನ್ಸ್‌ಕಂಡ್‌ 
ಬೇಗ ಅವನ ಕಟ್ಟಂದ ಎದ್ದ್‌ ಪಕ್ಕದ ಬೆಡ್‌ಂದ ಎರಡ್‌ ತಲೆ 
ದಿಂಬುನ, ಕಂಬ್ಲಿನ ಎಳ್‌ಕಂಡತ್‌. ಒಬ್ಬ: ಮನುಷ್ಯ 
ಕಂಬ್ಲಿಹೊದ್ದ್‌ ಮಲಗಿಂದಂಗೆ ಮಾಡಿ ಅದರ ಮುಚ್ಚಿ ಮಡಿಗಿತ್‌. 
ಆಮೇಲೆ ಮೆಲ್ಲೆ ಅತ್ತ ಇತ್ತ ಬಗ್ಗಿನೋಡಿ ಆ ನರ್ಸ್‌ಗಳ ಕಣ್ಣ್‌ 
ತೊಪ್ಪಿಸಿ ಆಸ್ಪ ತ್ರೆಯ' ಹಿಂದೆಗಡೆ ಗೇಟ್‌ ಕಡೆ ಕಾಲು ಹಾಕಿತ್‌. 
ಹಂಗೇ ಸ್ವಲ್ಪ ದೂರ ನಡ್‌ಕಂಡ್‌ ಹಿಂದೆ ಇರುವ ಆಟೋ 
ಸ್ಟಡ್‌ ಬಾತ್‌. ಅಲ್ಲಿ ಒಂದ್‌ ಆಟೋನ ಹಿಡ್ಡ್‌ ಅಲ್ಲಿಂದ 
ಟ್ಟಂಗೆ ನಂಜನ ಗೂಡು ರಸ್ತೆ ಹೊರಡುವಲ್ಲಿಗೆ ಬಂದ್‌ ಇಳ್ವ್‌. 
ಇಂಡಿ ಮುಂದಕ್ಕೆ ಮುಖ ಹಾಕಿದ ಕಡೆಗೇ ನನ್ನದಾರಿ 
ತ್ತೇಳಿಕಂಡ್‌ ನಂಜನ ಗೂಡುಕಡೆಗೆ ನಡ್‌ಕಂಡೇ ಹೊರಟತ್‌. 
ಇತ್ತಕಡೆ 12 ಗಂಟೆಗೆ ಇನ್ನೊಂದು ರೌಂಡ್ಸ್‌ ಆಸ್ಪತ್ರೆಯ 
ಚೀಪ್‌ ಡಾಕ್ಟರ್‌ ಮೂರ್ತಿರವರೊಟ್ಟಿಗೆ ॥ ಬೇರ ಡ ಡಾಕ್ಟರ್‌ಗ 
ರಾತ್‌. ಇಲ್ಲಿ ಆ ಡಾಕ್ಟರ್‌ಗಳಿಗೆ ಒಂದ್‌ 
ಆಶ್ಚರ್ಯ ಕಾದಿತ್‌ Mr. ರಾಜುತ್ತೇಳುಂವ ಹೊದ್ದ್‌ ಮಲಗಿದ 
ಕಂಬ್ಲಿನ ನರ್ಸ್‌ ಗೂಡೆ ಎಳ್ಡ್‌ ನೋಡಿರೆ ಅಲ್ಲಿ ಎರಡ್‌ 
ತಲೆದಿಂಬುನ ಮೊಡಗಿ ಮನುಷ್ಯ. ಮಲಗಿದಂಗೆ ಮಾಡಿಕಂಬ್ಲಿನ 
ಮುಚ್ಚಿತ್ತ್‌. ಅಲ್ಲಿ ಮಲಗಿದ್ದ ಖಃ. ರಾಜು ಅಬ್ಬ್‌ಕೇಂಡ್‌ 
ಆಗುಟ್ಟು. ಇದರ ನೋಡ್ತ ಡಾಕ್ಟರ್‌ ಮೂರ್ತಿಗೆ ಸಿಟ್ಟ್‌ ಬಾತ್‌. 
ಅವನ ಕೇಸ್‌ ನೀಟ್‌ಲಿ 
ನೋಡ್ದೊ. ಅಷ್ಟೊತ್ತಿಗೆ ಹತ್ರಲಿ : ನಂತಿದ್ದ ನ ನರ್ಸ್‌ ಗೂಡೆ ಅವನ 


ಗ 


ಆ 
ಈ ಪ ೮p pe / 
ಪೇಪರ್‌ಲಿ ಬಂದಿದ ಪೊಟೋನ ತಂದ್‌ ಕೊಟ್ಟತ್‌. ಕೊಡಮ್ಮ 


1೨ನೇ ಪುಟಕೆ 


ಇದ್ದದ್ದು ಇದ್ದ "ಹಾಗೆ ಹೇಳಿದರೆ ಎದ್ದುಬಂದು ಒದ್ದನಂತೆ 


ES 


ಕೊಡಗು ಸಂಗಾತಿ 


ಪುಟ - 


ಕರ್ನಾಟಕದಲ್ಲಿ ಪಂಚಾಯತ್‌ರಾಜ್‌ ವ್ಯವಸ್ಥೆ ನಡೆದು ಬಂದ ದಾರಿ 


ಪಂಚಾಯತ್‌ರಾಜ್‌ ವ್ಯವಸ್ಥೆಯು ಕರ್ನಾಟಕವೂ : 
ಸೇರಿದಂತೆ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಕಂಡುಬರುವ 


ಒಂದು ವಿಶಿಷ್ಟ ಮ್ಮ ವಸ್ಥೆ ಯಾಗಿದೆ. ವೇದಗಳ ಕಾಲದಲ್ಲಿಯೂ 


ಗ್ರಾಮ ₹ NGS ಇದನ್ನು ಗರುತಿಸಬಹುದಾಗಿದೆ. | 


ಗು ಪ್ರಾಚೀನ ಬಾರತದ ಇತಿಹಾಸದ ಖಾಯಂ 
ತಾ ಎಂದು ಕೆ. ಎಂ. ಪಣಿಕ್ಕಾರ್‌ ತಿಳಿಸಿದ್ದಾರೆ. ಶುಕ್ರನ 
ನೀತಿಸಾರ, ಮನುಸ್ಮೃತಿ ಮತ್ತು ಕೌಟಿಲ್ಕ ನ ಅರ್ಥಶಾಸ್ತ್ರ ದಲ್ಲಿ 
ಗ್ರಾಮ ಜಡಾಯ್‌ ರಚನೆ ಮತ್ತು ಕಾರ್ಜಗಳ. ಬಗ್ಗೆ 
ವಿವರಣೆಗಳಿವೆ. ಗ್ರೀಕ್‌ ರಾಯಭಾರಿ ಮೆಗಾಸ್ತನೀಸ್‌ ಭಾರತದ 
ಗ್ರಾಮಪಂಚಾಯತ್‌ಗಳ ಬಗ್ಗೆ ವರ್ಣಿಸಿದ್ದಾ ರೆ. ಬ್ರಿಟಿಷರ 
ಆಳ್ವಿಕೆಯ ಅವಧಿಯಲ್ಲಿ ಗ್ರಾಮ ಪಂಚಾಯತ್‌ಗಳಿಗೆ ಬಾ 
ಪೆಟ್ಟು ಬಿದ್ದಿತ್ತು. 
ಪಂಟಾಯತ್‌ಾಗಳ ಆಡಳಿತಾಧಿಕಾರ ಹಾಗೂ ಹಕ್ಕು ಗಳನ್ನು 
ಮೊಟಕುಗೊಳಿಸಲಾಯಿತು. ನ್ಕಾ ಯಾಂಗ ಕಾರ್ಯಗಳನ್ನು 
ಅವುಗಳಿಂದ ತಪ್ಪಿಸಿ ನ್ಯಾಯಾಲಯಗಳಿಗೆ ವಹಿಸಿಕೊಡಲಾಯಿತು. 
ಇವುಗಳಿಂದ ಗ್ರಾಮ ಪಂಚಾಯತ್‌ಗಳು ತಮ್ಮ ಹಿಂದಿನ 
ಹಿರಿಮೆಯನ್ನು ಕಳೆದುಕೊಂಡು ಶಿಥಿಲವಾದವು. 
ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನವೇ ಅನೇಕ 
ರಾಜಕೀಯ ನಾಯಕರು ಸ್ಹಳೀಯ ಸಂಸ್ಥೆ ಗಳನ್ನು ಅಭಿವೃದ್ದಿ 
ಪಡಿಸಲು ವಿಶೇಷವಾಗಿ ಕರೆಕೊಟ್ಟ ರು. ಅಧಿಕಾರವನ್ನು ನಿಕೇಂದ್ರೀ 
"ಕರಿಸಿ ಗ್ರಾಮ ಪಂಚಾಯತ್‌ಗಳನ್ನು ಪುನಃ ಅಧಿಕೃತವಾಗಿ ಜಾರಿಗೆ 
ತರಬೇಕೆಂದು ರಾಯಲ್‌ ಕಮಿಷನ್‌ 1901ರಲ್ಲಿ ಸಲಹೆ 
ಮಾಡಿತು. ತತ್ಪರಿಣಾಮವಾಗಿ ಸ್ವಾತಂತ್ರ್ಯಪೂರ್ವದಲ್ಲಿಯೇ 
ಕೆಲವಾರು ರಾಜ್ಯಗಳಲ್ಲಿ ಗ್ರಾಮಪಂಚಾಯತ್‌ಗಳನ್ನು ವಿಶಾಲ 
ಅಡಿಪಾಯದ ಮೇಲೆ ಪುನರ್‌ಸ್ಥಾಪಿಸುವ ವ್ಯಾಪಕ 
ಪ್ರಯತ್ನಗಳಾದವು. p 
ಭಾರತ ಸ್ವಾತಂತ್ರ್ಯವಾದ ಬಳಿಕ ನಂತರ ಗ್ರಾಮ 
ಪಂಚಾಯತ್‌ಗಳನ್ನು ಅಭಿವೃದ್ಧಿಗೊಳಿಸುವ ಕಾರ್ಯ ವಿಶೇಷವಾಗಿ 
ಆರಂಭಯವಾಯಿತು. ಈ ಕಾರ್ಯಕ್ಕೆ ಸಂವಿಧಾನದಲ್ಲಿಯೂ 
ಅವಕಾಶ ಮಾಡಿಕೊಡಲಾಗಿದೆ. ಸಂವಿಧಾನದಲ್ಲಿ ಅಳವಡಿಸ 
ಲಾಗಿರುವ ರಾಜ್ಯ ನಿರ್ದೇಶಕ ತತ್ವಗಳ 40ನೇ ವಿಧಿಯಲ್ಲಿ 
ರಾಷ್ಟ್ರವು ಗ್ರಾಮ ಬಂಚಾಯತ್‌ಗಳನ್ನು ವ್ಯವಸ್ಥೆಗೊಳಿಸಲು ತಕ್ಕ 
ಏರ್ಪಾಟು “ಮಹಡಿ, ಅವು ಸ್ವಯಂ ಅಡಳಿತ sade 
ಪಾದಿಯಲ್ಲಿ ನಡೆದುಕೊಳ್ಳಲು "ಅಗತ್ಯ ವಾದ ಅಧಿಕಾರ ಮತ್ತು 
ಹಕ್ಕುಗಳನ್ನು ನೀಡಬೇಕು ಎಂದು ಆದೇಶಿಸಲಾಗಿದೆ. ಅಂತೆಯೇ 
ವಿವಿಧ ರಾಜ್ಯಗಳು ತಮ್ಮ ತಮ್ಮ ಪರಿಸ್ಲಿ ತಿಗಳಿಗೆ ಅನುಗುಣವಾಗಿ 
ಗ್ರಾಮ ಪಂಚಾಯತ್‌ಗಳನ್ನು ಪುನರ್‌ ಸ್ಥಾಪಿಸಲು ಹೆಚ್ಚಿನ ಆಸಕ್ತಿ 
ವಹಿಸಿದವು. ನೂತನ ಪಂಚಾಯತ್‌ ರಾಜ್‌ ವ್ಯವಸ್ಥೆ ಬಲವಂತ 
ರಾಯ್‌ ಮೆಹ್ತಾ ಸಮಿತಿಯ ಶಿಫಾರಸುಗಳೊಂದಿಗೆ ಆರಂಭ 
ಗೊಂಡವು. ಕರ್ನಾಟಕದಲ್ಲಿ ಪಂಚಾಯತ್‌ ರಾಜ್‌ ವ್ಯವಸ್ಥೆ 
ನಡೆದು ಬಂದ ಹಂತಗಳನ್ನು ಈ ಲೇಖನದಲ್ಲಿ ವಿವರಿಸಲಾಗಿದೆ. 


ಸ ಮುಖ್ಯ ವಾದ ಸ 


ಆಡಳಿತವನ್ನು ಕೇಂದ್ರೀಕರಿಸಲಾಯಿತು. | 


ಪ್ರಾಚೀನ ಕರ್ನಾಟಕದಲ್ಲಿ: ಪ್ರಾಚೀನ (ಕರ್ನಾಟಕವೂ 
ಸೇರಿ) ದಲಿ. ಸರಕಾರವು ರಾಜರ ಕೈಯಲ್ಲಿ 
ಕೇಂದ್ರೀಕೃತವಾಗಿದ್ದರೂ ಸ್ಥಳೀಯ ಸ್ವಯಂ ಆಡಳಿತಕ್ಕೆ 
ಸಾಕಷ್ಟು ಸ ಅನುಕೂಲವಿತ್ತು. "ಪ್ರತಿಯೊಂದು ಹಳ್ಳಿ ಮತ್ತು 
ಊರಿನ "ಕುಟುಂಬಗಳ ಮುಖ ಸರಸ ಸಮಾವೇಶದಲ್ಲಿ ಎಲ್ಲಾ 
ಳೀಯ, ಸಾಮಾಜಿಕ ಹಾಗೂ ಆರ್ಥಿಕ 
ಸಮಸ್ಯೆ 'ಗಳನ್ನು ಚರ್ಚಿಸಲಾಗುತ್ತಿ ತ್ತು. ಗ್ರಾಮೀಣ ಸಂಸ್ಥೆಗಳ 
ಈ ಸಂಪ್ರದಾಯ ಕರ್ನಾಟಕದಲ್ಲಿ ತುಂಬಾ ಬಲಾಡ್ಯ ವಾಗಿತ್ತು. 
ಕರ್ನಾಟಕದಲ್ಲಿನ ಶಿಲಾ ಶಾಸನಗಳು ಈ ವಿಷಯದ ಬಗ್ಗೆ 
ಸಾಕಷ್ಟು ಮಾಹಿತಿ ಒದಗಿಸುತ್ತವೆ. 

ಮೈಸೂರು ಸಂಸ್ಥಾನದಲ್ಲಿ: ಭಾರತದಲ್ಲಿ ರಾಜರ 
ಆಡಳಿತವಿದ್ದ ರಾಜ್ಮಗಳ ಪೈಕಿ ಮೈಸೂರು, ತಿರುವಾಂಕೂರು 
ಮತ್ತು ಕೊಚ್ಚಿ ರಾಜ್ಕ ಗಳಲ್ಲಿ ಮಾತ್ರ ಉದಾರವಾದ ಪುರಸಭಾ 
ಶಾಸಗಳಲ್ಲಿ ಮಾತ್ರ Ee ಪುರಸಭಾ ಶಾಸನಗಳನ್ನು 
ರೂಪಿಸಿದ್ದ ರಿಂದ ಪೌರ ಸರಕಾರ, ವ್ಯವಸ್ಥೆ ಉಚ್ಚ ಸ್ಥಿತಿಯ 
ಲ್ಲಿತ್ತು. 1850ರ ಭಾರತ ಸರಕಾರ 26ನೆಯ ಅಧಿನಿಯಮದ 
ಮಾದರಿಯಲ್ಲಿ 1862ರ ಹಿಂದೆಯೇ ಮೈಸೂರು ರಾಜ್ಯದಲ್ಲಿ 
ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿ ಪೌರ ಸಮಿತಿಗಳ 
ಪ್ರಥಮ ಪ್ರಯೋಗ ನಡೆಯಿತು. ಈ ಪ್ರಯೋಗದ 
ಯಶಸ್ಸಿನಿಂದ ಜ್‌ ೇಜಿತವಾಗಿ 1864 -65ರ ಹೊತ್ತಿಗೆ ಈ 
ರಾಜ್ಯದ ಪ್ರತಿಯೊಂದು ಜಿಲ್ಲಾ ಕೇಂದ್ರ ಸ್ಥಳಗಳಲ್ಲಿ ಪೌರ 
ಸಮಿತಿಗಳನ್ನು ರಚಿಸಲಾಗಿತ್ತು. 

ದಿವಾನರಾದ ರಂಗಾಚಾರ್ಲು ಮತ್ತು ಶೇಷಾದ್ರಿ 
ಅಯ್ಕರ್‌ ಅವರು 1882- 83ರ ಹಿಂದೆಯೂ ಸ್ಥಳೀಯ 
ವಿಷಯಗಳಿಗಾಗಿ ಸ್ವಯಂ ಆಡಳಿತವನ್ನು ವಿಸ್ತ ರಿಸುವ 
ಅಗತ್ಯವನ್ನು ಮನಗಂಡಿದ್ದ ರು. ಆ ಪ್ರಕಾರ ಮೈಸೂರು ಸ್ಹ ಸ್ಥಳೀಯ 
ಮಂಡಳಿಗಳನ್ನು ಕ್ರಮಬದ್ಧ ಗೊಳಿಸುವಿಕೆ, ವಿನಿಮಯ 1902ರ 
ಕರಡು ಪ್ರತಿಯನ್ನು ತಯಾರಿಸಲಾಯಿತು. ಈ ನಿಯಮಗಳನ್ನು 
1903ರಲ್ಲಿ ಹೊರಡಿಸಲಾಯಿತು. ಈ ನಿಯಮದ ಪ್ರಕಾರ 
ಒಟ್ಟು ಎಂಟು ಜಿಲ್ಲಾ ಮಂಡಳಿಗಳು, 77 ತಾಲ್ಲೂಕು ಮಂಡಳಿ 
ಗಳು "ಮತ್ತು 38 ಕೂಟಗಳನ್ನು ಸ್ಥಾಪಿಸಲಾಯಿತು. ಮೈಸೂರು 
ನಗರದ ಅಭಿವೃದ್ದಿಗಾಗಿ 1903ರಲ್ಲಿ ಮೈಸೂರು 
ನಗರಾಭಿವೃದ್ದಿ ಮಂಡಳಿಯನ್ನು ರಚಿಸಲಾಯಿತು. 

ಸ್ಥಳೀಯ ಕುಂದುಕೊರತೆಗಳನ್ನು ಸರಪಡಿಸುವುದಕ್ಕಾಗಿ 
1914ರಲ್ಲಿ ಮೈಸೂರು ಸರಕಾರ ಎರಡು ಸಮಿತಿಗಳನ್ನು 
ರಚಿಸಿತು. 1.ಎಂ. ಕಾಂತರಾಜಾ ಅರ್‌ ಅದ್ಯಕ್ಸ ರಾಗಿದ್ದ 
ಸ್ಥಳೀಯ ಸ್ವಯಂ ಅಧಿಕಾರ ಸಮಿತಿ, 2. ದಿವಾನ್‌ 
ಬಹುದ್ದೂ ರ್‌ ಸಿ. ಶ್ರೀನಿವಾಸ ಅಯ್ಯಂಗಾರ್‌ ಅಧ್ಯಕ್ಷರಾಗಿದ್ದ 
ಸ್ಥಳೀಯ ಪಣಕಸು ಸಮಿತಿ. ಸ ಳೀಯ ಮಂಡಳಿಗಳು 
ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ ಲು ಅವುಗಳ ರಚನೆ 


ಮತು. ಅಧಿಕಾರಗಳನ್ನು ಉದಾರಗೊಳಿಸುವುದನ್ನು ಈ 


| ಸ ಸ ಶ್ರ 


ಹಸು ಕಪ್ಪಾದರೆ ಹಾಲು ಕಪ್ಪೇ 


ಹೋ ತ ಾಾಾಾನಾಸಾಸಾಸೂಾೂಘ/ೂ-ಖೌಸ]್ಷ]ಕಾೂಯಾಗಘಾರಘೂಗೌ76]ಗ]7ಣ ೌ ಘೊ ಶ್ರ ಕ 





ಕೊಡಗು ಸಂಗಾತಿ 


ಸಮಿತಿಗಳು ಪರಿಶೀಲಿಸಬೇಕಾಗಿತ್ತು. ಎಲ್ಲಾ ಮಂಡಳಿಗಳು : 


ಪರಿಶೀಲಿಸಬೇಕಾಗಿತ್ತು. ಎಲ್ಲಾ ಮಂಡಳಿಗಳಲ್ಲಿ 
ಆಯ್ಕೆಗೊಂಡವರು ಹೆಚ್ಚನ ಸಂಖೆಯಲ್ಲಿ: ಇರಬೇಕೆಂದು, 
ತಾಲೂಕು ಮಂಡಳಿಗಳಿಗೆ ಮುಕ್ತ ಅಧಿಕಾರ ಇರಬೇಕೆಂದು ಆ 
ಸಮಿತಿಗಳು ಶಿಫಾರಸು ಮಾಡಿದವು. ಈ ಎರಡು ವರದಿಗಳ 
ಆಧಾರದ ಮೇಲೆ 1916ರಲ್ಲಿ ಆಜ್ಞೆಗಳನ್ನು ಹೊರಡಿಸಲಾಯಿತು. 
1917ರಲ್ಲಿ ಒಂದು ಹೊಸ ಮಸೂದೆ ಯನ್ನು ರಾಜ್ಯ ವಿಧಾನ 
ಪರಿಷತ್ತಿನಲ್ಲಿ ಮಂಡಿಸಲಾಯಿತು. 1918ರ ಸ್ಥಳೀಯ 
ಮಂಡಳಿಗಳ ಮತ್ತು ಗ್ರಾಮ. ಪಂಚಾಯತ್‌ ಗಳ ಆರನೇ 
ಅಧಿನಿಯಮವು ಎಲ್ಲಾ ಸ್ಥಳೀಯ ಮಂಡಳಿಗಳಿಗೆ ಸಂಬಂಧಿಸಿದ 
ಕಾನೂನನ್ನು ಪುನರ್‌ ರೂಪಿಸಿತಲ್ಲದೆ, ಹೆಚ್ಚು ಅಧಿಕಾರ 
ಹೊಂದಿದ ಗ್ರಾಮ ಪಂಚಾಯತ್‌ಗಳ ಸ್ಥಾಪನೆಗೆ ಅವಕಾಶವಿತ್ತಿತು. 
ಈ ರಾಜ್ಯದಲ್ಲಿ 1923ರಲ್ಲಿ ಎರಡನೆಯ ಸ್ವಯಂ ಅಡಳಿತ 
ಸಂಸ್ಥೆಗಳ ಸಮ್ಮೇಳನವನ್ನು ನಡೆಸಲಾಯಿತು. (ಪ್ರಥಮ 
ಸಮ್ಮೇಳನ 1915ರಲ್ಲಿ ಸೇರಿತ್ತು) ಅದು ಮಾಡಿದ ಕೆಲವು ಮುಖ್ಯ 
ಶಿಫಾರಸ್ಸುಗಳನ್ನು ಸರಕಾರ ಅಂಗೀಕರಿಸಿತು. ಇದಕ್ಕೆ 
ಅನುಸಾರವಾಗಿ 1927ರಲ್ಲಿ ತಾಲೂಕು ಮಂಡಳಿಗಳನ್ನು 
ರದ್ದುಗೊಳಿಸಾಲಾಯಿತು. 

ಕಾಳೇಸಮಿತಿ-1939: ಕಾಳೇ ಸ್ವಯಂ ಆಡಳಿತ 
ಸಮಿತಿಯನ್ನು 1939ರಲ್ಲಿ ನೇಮಿಸಲಾಯಿತು. ಸರಕಾರ ಮತ್ತು 
ಸ್ಥಳೀಯ ಸಂಸ್ಥೆಗಳ ನಡುವಣ ಆರ್ಥಿಕ ಸಂಬಂಧ, ಅವುಗಳ 
ಆಡಳಿತ ಮಟ್ಟ ಹಾಗೂ ಕಾರ್ಯಕ್ಷೇತ್ರ ವಿಸ್ಮರಿಸುವ 
ಅವಶ್ಶಕತೆಯನ್ನು ಈ ಸಮಿತಿ ಪರಿಶೀಲಿಸಬೇಕಿತ್ತು. ಆದರೆ 
ಶಿಫಾರಸುಗಳನ್ನು ಬಹುಪಾಲು ಜಾರಿಗೊಳಸಿಲಾಯಿತು. 

ಪಂಚಾಯತ್‌ಗಳ ರಚನೆ: 1919ರಲ್ಲಿ ಪ್ರತಿಯೊಂದು 
ಗ್ರಾಮ ಅಥವಾ ಗ್ರಾಮಗಳ ಗುಂಪಿಗೆ ಒಂದು ಗ್ರಾಮ 
ಪಂಚಾಯತ್‌ ಅನ್ನು ಸ್ಥಾಪಿಸಲಾಯಿತು. ಪ್ರತಿಯೊಂದು 
ಪಂಚಾಯತ್‌ ಪ್ರತ್ಯೇಕ ಸಂಪನ್ಮೂಲಗಳಿದ್ದು ಅವುಗಳ ಪ್ರಗತಿ 
ಸಮಾದಧಾನಕರವಾಗಿದ್ದರೆ, ಚುನಾವಣೆಯ ಹಕ್ಕನ್ನು 
ಕೊಡಲಾಗುತ್ತಿತ್ತು. ಪಂಚಾತ್‌ ಹತೋಟಿ, ಪರಿಶೀಲನೆ ಮತ್ತು 
ಮೇಲ್ವಿಚಾರಣೆ ಮತ್ತು ಅಧಿಕಾರವನ್ನು ಅಮಲ್ಲಾರರವರಿಗೆ 
ನೀಡಲಾಯಿತು. ನೈರ್ಮಲೀಕರಣ, ಸಂಪರ್ಕ ವ್ಯವಸ್ಥೆ, 
ವೈದ್ಯಕೀಯ ಪರಿಹಾರ ಮತ್ತಿತರ ಎಲ್ಲಾ ಸೌಲಭ್ಯಗಳನ್ನು ನೀಡಲು 
ಜಿಲ್ಲಾ ಮಂಡಳಿಗಳಿಗೆ ಸಂಪೂರ್ಣ ಸಾಮ್ಮದೊರಕಿತು. 

ಮೈಸೂರು ಪುರಸಭೆಗಳ ಅಧಿನಿಯಮ 1952: ಭಾರತ 
ಸ್ವಾತಂತ್ರ್ಯ ಪಡೆದ ನಂತರ ರಾಜ್ಯದಲ್ಲಿನ ಸ್ಥಳೀಯ ಸಂಸ್ಥೆಗಳನ್ನು 
ಹಚ್ಚು ಸ್ವತಂತ್ರವಾಗಿರುವಂತೆ ಹಾಗೂ ಪರಿಣಾಮಕಾರಿ 
ಗೊಳಿಸುವುದರತ್ತ ಗಮನ ಕೊಡಲಾಯಿತು. 1948ರ 
ಗ್ರಾಮೀಣಾಭಿವೃದ್ದಿಯ ಯೋಜನೆಯಿಂದಾಗಿ, ಸರಕಾರದ 
ಅಧಿಕಾರಗಳ ವಿಕೇಂದ್ರೀಕರಣವಾಗಿ ಅವುಗಳನ್ನು 
ಅಧಿಕಾರಗಳಿಲ್ಲದ ಸಂಸ್ಥೆಗಳಿಗೆ ವಹಿಸಲಾಯಿತು. 

ವೆಂಕಟಪ್ಪ ಸಮಿತಿ 1949: ಸ್ಥಳೀಯ ಸಂಸ್ಥೆಗಳ 
ಸಮಸ್ಯೆಗಳನ್ನು ಪರಿಶೀಲಿಸುವುದುಕ್ಕಾಗಿ 1949ರಲ್ಲಿ 


| ಪುಟ - 13 
ವಿ. ವೆಂಕಟಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸ್ಥಳೀಯ ಸಂಸ್ಥೆಗಳ 


` ಸಮನ್ವಯ ಸಮಿತಿಯನ್ನು ರಚಿಸಲಾಯಿತು. ಆ ಸಮಿತಿ 1950, 


ಜೂನ್‌ 12ರಂದು ತನ್ನವರಿದಿಯನ್ನು ಸಲ್ಲಿಸಿತು. ಆದರೆ 
ಶಿಫಾರಸುಗಳನ್ನು 1952 ರ ಮೈಸೂರು ಗ್ರಾಮ ಪಂಚಾಯತ್‌ಗಳು 
ಮತ್ತು ಜಿಲ್ಲಾ ಮಂಡಳಿಗಳ ಅಧಿನಿಯಮದಲ್ಲಿ 
ಅಳವಡಿಸಲಾಯಿತು. ತತ್ಪರಿಣಾಮವಾಗಿ ಎರಡು ಹಂತದ :' 
ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆ ರೂಪುಗೊಂಡಿತು. ಆದರೆ 
ಚುನಾವಣೆಗಳನ್ನು. ನಡೆಸಲು ಯಾವ ಕ್ರಮುವನ್ನೂ 
ತೆಗೆದುಕೊಳ್ಳಲಿಲ್ಲ. ಜಿಲ್ಲಾ ಮಂಡಳಿಗಳ ಕೆಲಸ ಸ್ಥಗಿತಗೊಂಡಿತು. 

ಚಂದ್ರಶೇಖರಯ್ಯ ಸಮಿತಿ1953 : 1953ರಲ್ಲಿ ಸರಕಾರ 


ಡಿ. ಎಚ್‌. ಚಂದ್ರಶೇಖರಯ್ಯ ಅವರ ಅಧ್ಯಕ್ಷತೆಯಲ್ಲಿ 


ವಿಚಾರಣಾ ಸಮಿತಿಯನ್ನು ನೇಮಿಸಿತು. ಆ ಸಮಿತಿ 1954ರಲ್ಲಿ 


ತನ್ನ ವರದಿಯನ್ನು ಸಲ್ಲಿಸಿ ಹೀಗೆ ಶಿಫಾರಸು ಮಾಡಿತು. 1. 


ಜಿಲ್ಲೆಯೊಳಗಿನ ತಾಲೂಕು ಮಂಡಳಿಗಳ ಸದಸ್ಕರುಗಳುಳ್ಳ ಜಿಲ್ಲಾ 
ಮಂಡಳಿಗಳನ್ನು ಮುಂದುವರಿಸುವುದು. 2. ತಾಲೂಕು 
ು೦ಡಳಿಗಳನ್ನು ಪುನರಾರಂಭಿಸುವುದು 3. ತಾಲೂಕು : 
ಮಂಡಳಿಯ ಸದಸ್ಯತ್ವದ ಮೂರನೇ ಒಂದು ಭಾಗವನ್ನು ಗ್ರಾಮ 
ಪಂಚಾಯತ್‌ ಮತ್ತು ಪುರಸಭಾ ಮಂಡಳಿಗಳ ಪ್ರತಿನಿಧಿಗಳಿಗಾಗಿ 
ಕಾಯ್ದಿರಿಸುವುದು ಹಾಗೂ ಉಳಿದ ಎರಡನೇ ಮೂರು ಭಾಗವನ್ನು 
ತಾಲೂಕಿನಲ್ಲಿ ನೇರ ಚುನಾವಣೆಯ ಮೂಲಕ ಭರ್ತಿ 
ಮಾಡುವುದು. 4. ಮೂರು ಹಂತದ ಪಂಚಾಯತ್‌ರಾಜ್‌ 
ವ್ಯವಸ್ಥೆಯನ್ನು ಜಾರಿಗೆ ತರುವುದು. 
ಏಕೀಕರಣದ ನಂತರ: ದೇಶದ ಇತರೆಡೆಗಳಂತೆ 
ಕರ್ನಾಟಕದಲ್ಲೂ 1957ರ ಬಲವಂತರಾಯ್‌ ಮೆಹ್ತಾ 
ಸಮಿತಿಯ ವರದಿಯ ಅನ್ವಯ ಪಂಚಾಯತ್‌ರಾಜ್‌ 
ಪದ್ದತಿಯನ್ನು ಜಾರಿಗೊಳಿಸಲಾಯಿತು. 1958ರಲ್ಲಿ ರಾಷ್ಟ್ರೀಯ 
ಅಭಿವೃದ್ದಿ ಮಂಡಳಿಯು ಬಲವಂತರಾಯ್‌ ಮೆಹ್ತಾ ಸಮಿತಿಯ 
ಶಿಫಾರಸುಗಳನ್ನು ಅನುಮೋದಿಸಿತು. ಪಂಚಾಯತ್‌ ರಾಜ್‌ 
ವ್ಯವಸ್ಥೆಯನ್ನು ಏರ್ಪಾಡು ಮಾಡುವ ಅಧಿಕಾರವನ್ನು ರಾಜ್ಯ 
ಸರಕಾರಗಳಿಗೆ ಕೊಡಲಾಯಿತು. ಈ ಹಿನ್ನೆಯಲ್ಲಿ ಕರ್ನಾಟಕ 


`ರಾಜ್ಯ ಕರ್ನಾಟಕ ಗ್ರಾಮ ಪಂಚಾಯತ್‌ಗಳು ಮತ್ತು ಸ್ಥಳೀಯ 


ಮಂಡಳಿಗಳ ಕಾಯ್ದೆ 1959 ಮೂರು ಹಂತದ ಪಂಚಾಯತ್‌ 
ರಾಜ್‌ ವ್ಯವಸ್ಥೆಯನ್ನು ರೂಪಿಸಿತು. ಅವು. 1. ಗ್ರಾಮ 
ಪಂಚಾಯತ್‌ಗಳು. 2. ತಾಲೂಕು ಅಭಿವೃದ್ದಿ ಮಂಡಳಿಗಳು, 
3. ಜಿಲ್ಲಾ ಅಭಿವೃದ್ದಿ ಮಂಡಳಿಗಳು. 

ಜನರ ಈ ಸಂಸ್ಥೆಗಳಿಗೆ ಅಧಿಕಾರ ಮತ್ತು ಜವಾಬ್ದಾರಿಯನ್ನು 
ವರ್ಗಾಯಿಸಿ ಯೋಜಿತ ಕಾರ್ಯಕ್ರಮದಲ್ಲಿ ರೂಪಿಸಲ್ಪಟ್ಟ 


ಗುರಿಗಳನ್ನು ಈಡೇರಿಸುವುದು ಈ ಹಂತಗಳ ಕಾರ್ಯವಾಯಿತು. 


ಅನಂತರ 1959ರ ಅಧಿನಿಯಮವನ್ನು 1961ರ 26ನೆಯ, | 
1964ರ 22ನೆಯ, 1965ರ ಐದನೆಯ, 1970ರ ನಾಲ್ಕನೆಯ 
ಹಾಗೂ 1974ರ 21ನೆಯ ಅಧಿನಿಯಮಗಳ ಮೂಲಕ 
ತಿದ್ದುಪಡಿ ಮಾಡಲಾಯಿತು. 


ಊರಿಗೆ ಬಂದವಳು ನೀರಿಗೆ ಬಾರದೆ :ಹೋದಾಳೇ. 


ಕೊಡಗು ಸಂಗಾತಿ 


1983ರ ಪಂಚಾಯತ್‌ರಾಜ್‌ ಕಾಯಿದೆ:' ಅಧಿಕಾರದ 
ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಯೋಜನೆಗಳನ್ನು ಅನು ಷ್ಠಾನಕ್ಕೆ 
ತರುವ ಜವಾಬ್ದಾರಿಯನ್ನು ಹೊತ್ತಿರುವ ಪಂಚಾಯತ್‌ರಾಜ್‌ 
ಸಂಸ್ಥೆಯು ತುಂಬಾ ಉಪಯುಕ್ತವಾದದ್ದು. ಅಶೋಕ್‌ ಮೆಹ್ತಾ 
ಸಮಿತಿಯ ಶಿಫಾರಸುಗಳನ್ನು ಆಧರಿಸಿದ ಮತ್ತು ಅಧಿಕಾರದ 
ವಿಕೇಂದ್ರೀಕರಣದ ಮೂಲಕ ಮಹಾತ್ಮಾ ಗಾಂಧೀಜಿಯವರ 
ಏನದು ಸಮಾಜವಾದವನ್ನು ಜಾರಿಗೊಳಿಸಲು 1983ರಲ್ಲಿ 
ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆಯವರ ಜನತಾ ಸರಕಾರ 
ಹಾಗೂ ಪಂಚಾಯತ್‌ರಾಜ್‌ ಮತ್ತು ಗ್ರಾಮಾಭಿವೃದ್ಧಿಯ 
ಸಚಿವರಾಗಿದ್ದ ನಜೀರ್‌ಸಾಬ್‌ ಅವರ ದಿಟ್ಟ ನಿಲುವಿನಿಂದಾಗಿ 
ಕರ್ನಾಟಕದಲ್ಲಿ ಹೊಸ ಪಂಚಾಯತ್‌ರಾಜ್‌ ದ ವಸ್ಥೆ, ಕರ್ನಾಟಕ 
ಜಿಲ್ಲಾ ಪರಿಷತ್‌, ತಾಲೂಕು ಪಂಚಾಯತ್‌ ಸಮಿತಿ, ಮಂಡಲ 
ಪಂಚಾಯತ್‌ "ಮತ್ತು ನ್ಕಾಯ ಪಂಚಾಯತ್‌ನ ಅಧಿನಿಯಮ 
1983 ಜಾರಿಗೆ ಬಂದು ಮೊದಲಿದ್ದ ಮೂರು ಹಂತದ 
ಪಂಚಾಯತ್‌ರಾಜ್‌ ವ್ಯವಸ್ಥೆಯ ಬದಲಾಗಿ ಎರಡು ಹಂತದ 
1. ಮಂಡಲ ಪಂಚಾಯತ್‌, 2. ಜಿಲ್ಲಾ ಪರಿಷತ್‌ ಪಂಚಾಯತ್‌ 
ರಾಜ್‌ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿತು. 
1993ರ ಹೊಸ ಪಂಚಾಯತ್‌ರಾಜ್‌ ಕಾಯ್ದೆ: 1983ರ 
ಕರ್ನಾಟಕ ಪಂಚಾಯತ್‌ರಾಜ್‌ ಅಧಿನಿಯಮವು ಪರಿಶಿಷ್ಟ ಜಾತಿ, 
ಪರಿಶಿಷ್ಟ ವರ್ಗ, ದುರ್ಬಲ ವರ್ಗ ಮತ್ತು ಮಹಿಳೆಯರ 
ಮೀಸಲಾತಿಯ ಬಗ್ಗೆ ದಿಟ್ಟ ನಿಲುವನ್ನು ತೆಗೆದುಕೊಂಡು ಪರಿಶಿಷ್ಟ 
ಜಾತಿಗೆ ಶೇ. 15ರಷ್ಟು, ಪರಿಶಿಷ್ಟ ಪಂಗಡಕ್ಕೆ ಶೇ. ಮೂರರಷ್ಟು 


ಪುಟ - 14 


ಮತ್ತು ಮಹಿಳೆಯರಿಗೆ ಶೇ. 25ರಷ್ಟು ಮೀಸಲಾತಿಯನ್ನು 
ರಾಷ್ಟ್ರದಲ್ಲೇ ಪ್ರ ಪ್ರಥಮಬಾರಿಗೆ ಮಂಡಲ್‌ ರಾಜ ಮತ್ತು 
ಜಿಲ್ಲಾ ಪೂ ಹಾಯತ್‌ಗಳಲ್ಲಿ ಕಲ್ಪಿಸಿ, `ಜೊತೆಗೆ ಪರಿಶಿಷ್ಟರು ಮತ್ತು 
ಹಿಂದುಳಿದ ವರಿಗೆ ನೀರಾವರಿ, ಕೈಗಾರಿಕೆ, ಸತತ ಇತ್ಯಾದಿ 
ಟ್ಟು ದ ಕೆಲಸ ಕಾರ್ಯಗಳನ್ನು ರೂಪಿಸಿತು. ಕರ್ನಾಟಕದ ಈ 
ಪ್ರಯೋಗ ಹಾಗೂ ಅದರ ಫಲಿತಾಂಶ ಕೇಂದ್ರ ಸರಕಾರದ 
le da ಸೆಳೆಯಿತು. 1993ರ ಏಪ್ರಿಲ್‌ನಲ್ಲಿ ಕೇಂದ್ರ ಸರಕಾರ, 
ಸಂವಿಧಾನದ 73ನೇ ತಿದ್ದು ಿಫಿಡಿಯನ್ನು ತರುವುದರ ಸರ 
ಪಂಚಾಯತ್‌ರಾಜ್‌ ವ್ಯವಸ್ಥೆ ದೇಶದಾದ್ಯಂತ ಒಂದು ಖಾಯಂ 
ವ್ಯವಸ್ಥೆಯಾಗಿ a ಅವಕಾಶ 
ಮಾಡಿಕೊಟ್ಟಿದೆ. ಈ ತಿದ್ದುಪಡಿಯಲ್ಲಿ ಪಂಚಾಯತ್‌ರಾಜ್‌ 
ವ್ಯವಸ್ಥೆಯನ್ನು ಒಂದು ಪ್ರಮುಖ ಅಂಶವಾಗಿ ಸೇರಿಸಲಾಗಿದೆ. 
ಇದನ್ನು ಪ್ರಥಮ ಬಾರಿಗೆ. ಕಾರ್ಯ ರೂಪಕ್ಕೆ ತಂದ ಕೀರ್ತಿ 
ಕರ್ನಾಟಕಕ್ಕೆ ಸೇರುತ್ತದೆ. ಈ ಮೊದಲಿದ್ದ ಜನತಾದಳದ ಸರಕಾರ 
ಜಿಲ್ಲಾ ಪಂಚಾಯತ್‌ ಮತ್ತು ತಾಲೂಕು ಪಂಚಾಯತ್‌ಗಳ 
ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಅಧಿಕಾರಾವಧಿಯನ್ನು 20. 
ತಿಂಗಳಿಗೆ ನಿಗದಿಪಡಿಸಿದ್ದು, ಮೂರು ಹಂತದ ಪಂಚಾಯತ್‌ರಾಜ್‌ 
ವ್ಯವಸ್ಥೆಗೆ ಬದಲಾಗಿ ಎರಡು ಹಂತದ ಪಂಚಾಯತ್‌ರಾಜ್‌ 
ವ್ಯವಸ್ಥೆ ಯನ್ನು ರೂಪಿಸಲು ನಿರ್ಧರಿಸಿತ್ತು. ಆ ಹೊತ್ತಿಗೆ ಆ 
ಸ ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸಿ ನಂತರ 
ಅಸ್ತಿತ್ವಕ್ಕೆ ಬಂದಿರುವ ಕಾಂಗ್ರೆಸ್‌ ಸರಕಾರ ಮೂರು ಹಂತದ 
ಪಂಚಾಯತ್‌ರಾಜ್‌ ವ್ಯವಸ್ಥೆಯನ್ನೇ ಮುಂದುವರಿಸಿದೆ. 


i 


ಮನುಷ್ಯನನ್ನು ಹೋಲುವ ಹ್ಹಾ ್ರಿಣಿಗಳಾವುವು? 


ಅನೇಕ ಅಂಶಗಳಲ್ಲಿ ಸಜಾ ಬ್‌ ಹೋಲುವ 
ಪ್ರಾಣಿಗಳಲ್ಲಿ ಗೋರಿಲ್ಲ (Gorilla), ಚಿಂಪ್ಕಾಸ್ಸಿ(Chimpanzee) 
ಮತ್ತು ಒರಾಂಗೊಟಾಂಗ್‌(೦ra೩nಲ- ಇಟ ಇವು ಕೆಲವು. ಇವು 
ಒಂದು ಬಗೆಯ ಬಾಲವಿಲ್ಲದ ಕಪಿಗಳು. ಇವು 'ನರವಾನರ' 
( Anthropoid) ವರ್ಗಕ್ಕೆ ಸೇರಿವೆ. ಇವು ಆಫ್ರಿಕಾ ಮತ್ತು 
ಏಷ್ಕಾದ ದಟ್ಟ ಅರಣ್ಯಗಳಲ್ಲಿ ವಾಸಿಸುತ್ತವೆ. 

ಈ ಪ್ರಾಣಿಗಳಲ್ಲಿ ಚಿಂಪ್ಕಾನ್ಸಿ ಮನುಷ್ಯನನ್ನು ಹೆಚ್ಚಾಗಿ 
ಹೋಲುತ್ತದೆ. ಈ ಎಲ್ಲ ಪ್ರಾಣಿಗಳ ಎಲುಬು ರಚನೆ, ಮನುಷ್ಯನ 
ಎಲುಬನ್ನೇ ಹೋಲುತ್ತದೆ. ಅವುಗಳ ಹಲ್ಲುಗಳ ಸಂಖ್ಯೆ ನಮ್ಮಷ್ಟೇ 
ಇರುತ್ತ ದೆ ಅವುಗಳ ರಚನೆ ಸಹ ನಮ್ಮ ದರಂತೆಯೇ ಇರುತ್ತದೆ. 
ಮನುಷ್ಯರಂತೆ ಅವುಗಳ ಹಣೆಯ ಮೇಲೂ ನಿರಿಗೆಗಳಿರುತ್ತವೆ. 
ಅವುಗಳ ತಲೆಬುರುಡೆ ಮತ್ತು ರಕ್ತ ಕೂಡಾ ಮನುಷ್ಯನಿಗಿರುವಂತೆ 
ಇರುತ್ತದೆ. ಇಷ್ಟಾದರೂ, ಅವು ನಮ್ಮ ೦ತೆ ಮಾತನಾಡಲಾರವು. 

ಗೊರಿಲ್ಲ, 'ಮನುಷ್ಯನಷ್ಟೆ ( ಎತ್ತ ರವಾಗಿರುತ್ತದೆ. ಆದರೆ 
ಅದರ ತೂಕ ಮತ್ತು ಶಕ್ತಿ, ಮನುಷ್ಯನಿಗಿಂತ ಹೆಚ್ಚು. ಗೊರಿಲ್ಲಗಳು 
ಗುಂಪು-ಗುಂಪಾಗಿ ವಾಸಿಸುತ್ತ ವೆ. ಒಂದೊಂದು ಗುಂಪಿನಲ್ಲೂ 
20-30 ಗೊರಿಲ್ಲಗಳಿರುತ್ತವೆ. ಮರಿಗಳು, ದೊಡ್ಡದಾಗುವವರೆಗೆ 


ತಮ್ಮ ತಂದೆ- ತಾಯಿಯ ಬಳಿಯೇ ಇರುತ್ತವೆ. ಗೊರಿಲ್ಲದ 


ಮರಿಗಳು ಮರದ ಮೇಲೆ ಮಲಗಿ ನಿದ್ರಿಸುತ್ತ ವೆ. ದೊಡ್ಡ 
ಗೊರಿಲ್ಲ ಗಳು ನೆಲದ ಮೇಲೆ ಮಲಗುತ್ತವೆ. ಸಾಮಾನ್ಯವಾಗಿ ಅವು 
ಶಾಂತವಾಗಿರುತ್ತವೆ. ಯಾರಾದರೂ ಅವನ್ನು ರೇಗಿಸಿದರೆ, ಅಥವಾ 
ಗಾಯಗಳ | ಅವು ತಮ್ಮ ಎದೆಯಮೇಲೆ ಹೊಡೆದುಕೊಳ್ಳ 
ಲಾರಂಭಿಸುತ್ತವೆ. ಅವು ತಮ್ಮ ಬಾಯಿಂದ ಜೋರಾಗಿ ಶಬ್ದ 
ಮಾಡುತ್ತವೆ. ಅವಗಳ ಬಣ್ಣ ಕಪ್ಪು. ಈಗ ಇವುಗಳ ಸಂಖ್ಯೆ | ಕ್ರಮೇಣ 
ಕಡಿಮೆಯಾಗುತಿ ದೆ. ಅವು ) ನಿರ್ನಾಮವಾಗುವುದನ್ನು ಹ 
ಅನೇಕ ಕ್ರವ ಗಳಷ್ಟು ಕೈಗೊಳ್ಳಲಾಗಿದೆ. ಚಿಕ್ಕಂದಿನಲ್ಲಿ ಈ 
ಪ್ರಾ ಣಿಗಳು, ಹುಳು ಹುಪ್ಪ ಟೆಗಳು, ಪಕ್ಷಿಗಳ ಮೊಟ್ಟೆ ಗಳು, ಮರದ 
ಎಲೆಗಳು ಹಾಗೂ ಮೊಗ್ಗುಗಳನ್ನು ತಿನ್ನುತ್ತವೆ. ಸೋ ಅವು 
ಸಸ್ಕಾಹಾರಿಗಳಾಗುತ್ತವೆ. 

ಈ ಪ್ರಾಣಿಗಳಲ್ಲಿ ಚಿಂಪಾನ್ಸಿಗೆ ತುಂಬ ಹೆಚ್ಚಿನ ಬುದ್ದಿ ಇದೆ. 
ಇದು ಮನುಷ್ಯನ ಅನೇಕ ಅಭ್ಯಾಸಗಳನ್ನು ಅನುಕರಿಸಬಲ್ಲುದು. 
ಅದರ ಮೈತುಂಬ ಕಪ್ಪು ಕೂದಲಿರುತ್ತದೆ. ಅದನ್ನು ಸುಲಭವಾಗಿ 
ಹಿಡಿಯಬಹುದು. ಈ ಪ್ರಾಣಿಗಳನ್ನು ನೀವು ಮೃಗಾಲಯಗಳಲ್ಲಿ 
ನೋಡಿರಬಹುದು. ಇವೆಲ್ಲ ವಿಚಿತ್ರ ಶಬ್ದ ಮಾಡುತ್ತವೆ. 





ಊರಿಗೆ ಉಹಕಾರಿ ಮನೆಗೆ ಮಾರಿ 








ಕೊಡಗು ಸಂಗಾತಿ | | 
ಸಂಗಾತಿ ರಾಶಿ ಫಲ : ಏಪ್ರಿಲ್‌ 8-2000 


w 


ಪುಟ - 15 
ಜೋತಿಷ್ಯರು : ಗಿರೀಶ್‌ಕುಮಾರ್‌, ಕೊಯನಾಡು 


ಸ್ವಂತ ಬಂಧುಗಳ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ. ಮನಸ್ಸಿನ ವ್ಯಾಕುಲತೆಯನ್ನು ದೂರ ಮಾಡಿ. 
ಅನಾವಶ್ಯಕವಾಗಿ ಸಂಚಾರ ಬೇಡ. ಮನಸ್ಸು ಅಲ್ಲೋಲ ಕಲ್ಲೋಲವಾಗುವುದು. ಪಂಚೇಂದ್ರಿಯಗಳಿಗೆ ಕಡಿವಾಣ 


ದೇಹದಲ್ಲಿ ಉಷ್ಣ ಸಂಬಂಧ ರೋಗಗಳು ಕಾಣಿಸಬಹುದು. ಮಾನಸಿಕ ವೃಥೆಯು ಉಲ್ಬಣವಾದಿತು. ಹಣಕಾಸಿನ 
ವ್ಯವಹಾರದಲ್ಲಿ ದಕ್ಕೆ ಬರಲಾರದು. ಸರಕಾರೇತರ ವ್ಯವಹಾರಗಳಲ್ಲಿ. ಲಾಭವಾದೀತು ದೇವತಾರಾಧನೆ 


ಹಣಕಾಸಿನ ವ್ಯವಹಾರದಲ್ಲಿ ಹೇರಳ ಲಾಭವಾದಿತು. ದೇಹದಲ್ಲಿ ಆರೋಗ್ಯ ಸುಧಾರಿಸಬಹುದು. ಭೂ 
ವ್ಯವಹಾರದಲ್ಲಿ ಲಾಭವಾದೀತು. ವಿಷ್ಣು ಆರಾಧನೆ ಮಾಡಿಕೊಂಡು ಬನ್ನಿ. 

ಸಂಸಾರದಲ್ಲಿ ಕಷ್ಠ ನಿಷ್ಠುರಗಳು ಬರಲಿದೆ ಅಪವಾದ ಬರುವ ಸಂಭವವಿದೆ. ಸರ್ಕಾರದಿಂದ ಉಪಕಾರವಾದಿತು. 
ಪಂಚೇಂದ್ರಿಯಗಳಿಗೆ ಕಡಿವಾಣ ಹಾಕದಿದ್ದರೆ ವ್ಯವಹಾರದಲ್ಲಿ ನಷ್ಠ ಸಂಭವಿಸಬಹುದು ಗುರು ಜಪ ಮಾಡಿ 
ಸ್ವಂತದವರಿಂದಲೇ ಅಪಪ್ರಚಾರವಾದೀತು. ರೋಗವು ನಿಮ್ಮನ್ನು ಸುತ್ತುವರಿಯಬಹುದು. 
ಸ್ಥಾನಪಲ್ಲಟನೆಯಾಗಬಹುದು. ಉಷ್ಣ ಸಂಬಂಧ ರೋಗಗಳು ಬರಬಹುದು. ಚಿಕಿತ್ಸೆ ಮಾಡಿಸಬೇಕಾಗಿರುವುದು. 
ಸ್ವಜನರಿಂದ ಬೇರ್ಪಡುತ್ತೀರಿ, ಜೋಕೆ? ಆಸ್ತಿ ಸಂಬಂಧಕವಾಗಿ ವ್ಮಾಜ್ಯ ಬರಬಹುದು. ಆರೋಗ್ಯವೂ 
ಹದಗೆಡುವುದು. ಗುಪ್ತಚಿಂತ್ಸೆಯನ್ನು ದೂರಮಾಡಿ. ವಿಷ್ಣುವಿನ ಆರಾಧನೆ ಮಾಡಿಕೊಂಡು ಬನ್ನಿ. 
ಸಂಸಾರದಲ್ಲಿ ಏರು ಪೇರಾಗುವುದು. ತೀರ್ಥಯಾತ್ರೆಗೆ ಶುಭಯೋಗವಿದೆ. ವ್ಯಾಪರಸ್ತರಿಗೆ ಸ್ವಲ್ಪ ಮಟ್ಟಿಗೆ 
ಒಳ್ಳೆಯದಿದೆ. ಆದರೆ ಕಿರಿಕಿರಿ ತಪ್ಪಿದ್ದಲ್ಲ. ವಿಶ್ವಾಸದಿಂದ ಮೋಸ, ವಂಚನೆಗೆ ಒಳಾಗಾಗುತ್ತೀರಿ 


ದೇವತಾಕಾರ್ಯಕ್ಕೆ ಸುಸಂದರ್ಭವಿದೆ. ಕೆಲವೊಮ್ಮೆ ಸಂಸಾರದಲ್ಲಿ ಅಡ್ಡಿ ಆತಂಕಗಳು ಬರಬಹುದು. ಅತಿಯಾದ 
ಖರ್ಚು ವೆಚ್ಚಗಳು, ಬಂದೋಗುವುದು. ಸಂತ್ರಸ್ಥರಾದ ಸದಸ್ಕೆಯರಿಗೆ ಆರೋಗ್ಯ ಕೆಡಬಹುದು. ಸುಬ್ರಮಣ್ಮನ 


ಬಂದುಗಳೊಂದಿಗೆ ಕ್ಲೇಶಗಳು ಬರಬಹುದು. ಮಿತ್ರರೇ ಶತ್ಯುಗಳಾಗುವರು ಶತ್ರುಗಳ ದೃಷ್ಠಿ ನಿಮ್ಮ ಮೇಲಿದೆ 
ಎಚ್ಚರದಿಂದ ಮುನ್ನಡೆಯಿರಿ. ವಿಧ್ಯಾವಂತರಿಗೆ ಉದ್ಕೋಗ ದೊರಕುವ ಸಂಭವವಿದೆ. ಗುರು ಜಪ ಮಾಡಿಕೊಂಡು 


ಗೃಹವಲಯದಲ್ಲಿ ನೆಮ್ಮದಿ ಅದಿತು ಸ್ಥಾನದಲ್ಲಿ ಸ್ಥಿರತೆ ಹಣಕಾಸಿನ ವ್ಯವಹಾರದಲ್ಲಿ ತಾಪತ್ರ ಬರಲಾರದು 
ಕುಟುಂಬದಲ್ಲಿ ಅಭಿವೃದ್ದಿ ಕಾಣಬಹುದು. ಗಣಪತಿಯನ್ನು ಆರಾಧನೆ ಮಾಡಿಕೊಂಡು ಬನ್ನಿ. ನೆಮ್ಮದಿ 


ಶನಿರಾಹು ಕೇತುಗಳು ಅನೇಕ ರೀತಿಯಲ್ಲಿ ಕಷ್ಟಗಳನ್ನು ಕೊಡುವರು. ದೇಹದಲ್ಲಿ ಆರೋಗ್ಯವೂ ಕ್ಲೀಣಿಸುವುದು 
ಮನಸ್ಸಿಗೆ ನೆಮ್ಮದಿ ಇರಲಾರದು ಗಣಹೋಮ ಸತ್ಮನಾರಾಯಣ ಸ್ವಾಮಿ ಪೂಜೆ ಮಾಡಿಕೊಂಡು ಬನ್ನಿ. 
ಅನಾವಶ್ಯಕವಾಗಿ ಸಂಚಾರ ಮಾಡಬೇಡಿ. ನಿಮ್ಮ ಹಿಂದೆಯೇ ಶತೃಗಳು ತಿರುಗುತ್ತಿರುತ್ತಾರೆ. ವ್ಯವಹಾರದಲ್ಲಿ 
ನೋವು ಉಂಟಾದಿತು. ಕೆಟ್ಟವರಿಂದಲೇ ಉಪಕಾರವಾದಿತು. ನವಗ್ರಹರಾಧನೆ ಮಾಡಿಕೊಂಡು ಬನ್ನಿ 





ಮೇಷರಾಶಿ 
ಹಾಕಿ ಮುಂದಕ್ಕೆ ಹೋಗಿ. 
ವೃಷಭರಾಶಿ 
ಮಾಡಿಕೊಂಡು ಬನ್ನಿ. 
ಮಿಥುನರಾಶಿ 
ಕರ್ಕಾಟಕ ರಾಶಿ : 
ಸಿಂಹರಾಶಿ 
ಕನ್ಯಾರಾಶಿ 
ತುಲಾರಾಶಿ ' 
ಸೂಕ್ಷ್ಮರೀತಿಯಿಂದ ಮುನ್ನೆಡೆಯಿರಿ. 
ವೃಶ್ಚಿಕರಾಶಿ 
ಆರಾಧನೆ ಮಾಡಿಕೊಂಡು ಬನ್ನಿ. 
ಧನಸ್ಸುರಾಶಿ 
| ಬನ್ನಿ. 
; ಮಕರರಾಶಿ 
ದೊರೆಯುತ್ತದೆ. 
ಕುಂಬರಾಶಿ 
ಮೀನರಾಶಿ 
11ನೇ ಪುಟದಿಂದ 


ಇಲ್ಲಿ ಈಗ ಹ್ಯಾಗೆ ತಪ್ಪಿಸಿಕೊಳ್ಳುತ್ತಾನೆ ಈ ಕದೀಮ. ಒಂದು 
ಕಂಪ್ಲೇಂಟನ್ನು ಇಲ್ಲೇ ಜಯಲಕ್ಷ್ಮಿ ಪುರಂ ಪೋಲಿಸ್‌ ಸ್ಥಶನ್ನಿ ಈ 
ಕೂಡ್ಲೆ ಬರ್ದುಕೊಟ್ಟುಬಿಡಿತ್ತೇಳ್ದೊ. 

. ಜಯಲಕ್ಷ್ಮಿ ಪೋಲಿಸ್‌ ಸ್ಟೇಶನ್‌ಲಿ ಕಂಪ್ಲೇಂಟ್‌ ಬುಕ್ಕ್‌ 
ಆಕನ ಇವನ ಪೊಟೋ ಕಾಫಿಗ ಆ ಗೂಡ್ಲೆ ಬೇಕಾದಷ್ಟ್‌ ಪ್ರಿಂಟ್‌ 
ಆಗಿ ಎಲ್ಲಾಕಡೆಯ ಪೋಲಿಸ್‌ ಸ್ಟೇಶನ್‌ಗಳಿಗೆ ಕಳ್ಳಿಕೊಟ್ಸ್‌ ಆತ್‌. 


(ಮುಂದ್‌ವರ್ದದೆ) 


ನಗೆಹನಿಗಳು 


ಟೀಚರ್‌: ಗುಂಡು, ಹಾಲು ಕೆಡದಿರಲು ಏನು ಮಾಡಬೇಕು? 
ಗುಂಡು ಹಸುವಿನ ಕೆಚ್ಚಲಲ್ಲೇ ಬಿಡಬೇಕು. 


ಜು ಬ ಜಟ 


ರಾಮು : ಸಾರ್‌. ಮೊನ್ನೆ ರಾತ್ರಿ ನಿಮ್ಮನ್ನ ಡಾಕ್ಟರ್‌ ಶಾಪ್‌ 
"ಡಿದ್ದಲ್ಲಿ ಮಾರನೆಯ ದಿನ ನಿಮಗೆ ಹುಷಾರಿರೊಲ್ಲ 


೭೬ 
(ಸ) 
ಟೆ 


ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. 


ಕೊಡಗು ಸಂಗಾತಿ 





4 ಕಾಂಡಿನ್ಶ : ಧಾರವಾಹಿ -28 


ರಾತ್ರಿ ಹನ್ನೊಂದುವರೆಯ ಸಮಯ! 

ಮಹಡಿಯ ಮೇಲಿನ ರೂಮೊಂದರ 
ಹತ್ತಿರ ಪೃಸನ್ನ ಮತ್ತು ರೇವತಿ 
ಕುಳಿತುಕೊಂಡಿದ್ದಾರೆ! . 

ಅವರಿಬ್ಬರು ಗಾಬರಿಯಾಗಿದ್ದಾರೆ. 

ಪ್ರಸನ್ನನನ್ನು ಮುಸುಕ ಧರಿಸಿದ್ದ 
ವ್ಯಕ್ತಿಯೊಬ್ಬ ಸಾಯಿಸಲು ಪ್ರಯತ್ನಿಸಿದ್ದನು. 
ರೇವತಿ ಇದನ್ನು ಕಂಡು ಕೂಗಿಕೊಂಡಿದ್ದ 
ರಿಂದ ಹಂತಕ ಓಡಿ ಹೋಗಿದ್ದನು. 

ನೆಲದ ಮೇಲೆ ಚಪ್ಪಲಿ ಬಿದ್ದಿತು! 

ಪ್ರಸನ್ನ ಅದನ್ನು ಎತ್ತಿಕೊಂಡು 
ನೋಡಿದನು. ಅದು....ಅದು ಅವನ ಅಣ್ಣ 
ಲಿಂಗಯ್ಯನ ಚಪ್ಪಲಿ! 

ಬೆಚ್ಚಿಬಿದ್ದನು. ಅವನ ಊಹ 
ನಿಜವಾಗಿತ್ತು. ರೇವತಿ ಭಯ, ಗಾಬರಿ 
ಯಿಂದ ನೋಡುತ್ತಿದ್ದಾಳೆ. | 

ಪ್ರಸನ್ನ ಲಿಂಗಯ್ಕನ ರೂಮಿಗೆ 
ಬಂದನು. 

ದೀಪ ಉರಿಯುತ್ತಿದೆ! 

ಆದರೆ. ರೂಮಿನ ಬಾಗಿಲು 
ಹಾಕಲಾಗಿತ್ತು 


ಪ್ರಸನ್ನ ವಿಂಡೋ ಮೂಲಕ 


ನೋಡಿದನು. ಮಂಚದ ಹತ್ತಿರ ಒಂದೇ 


`ಒಂದು ಚಪ್ಪಲಿ ಇತ್ತು 
ಧೇಚ್ಯ ಅವನ ಹತ್ತಿ ರ ob 
ಪ್ರಸನ್ನ ಅವನ ಕಡೆ ತಿರುಗಿ" ರೇವತಿ 
ನನ್ನ ಸಗ ಬಾ ನಿನ್ನ ಸಂದೇಹಗಳಿಗೆ 
ಉತ್ತ ರಿಸುತ್ತೇನೆ" 
ರೇವತಿ ಅವನ ಸಹ! 


ಒಂದೆರಡು ಕ್ಷಣ ನೋಡಿದಳು ನಂತರ 
ಹಿಂಬಾಲಿಸಿದಳು. .: . 

ಪ್ರಸನ್ನ ರೂಮಿಗೆ ಬಂದ ಕೂಡಲೇ 
ಪ್ಲಾಸ್ಕಿನಿಂದ ಬಿಸಿಬಿಸಿ ಕಾಫಿಯನ್ನು 
ಗ್ಲಾಸುಗಳಿಗೆ ಬಗ್ಗಿಸಿದನು. 

ಇಬ್ಬರೂ ಕಾಫಿ ಕುಡಿಯುತ್ತಿದ್ದಾರೆ, 

ಪ್ರಸನ್ನ ಸಿಗರೇಟ್‌ ಅನ್ನು ಸೇದುತ್ತಿ 
ದ್ದಾನೆ. ಅವನ ಮುಖ ವ್ಯಗ್ರವಾಗಿದೆ. 
ಕೋಪದ ಸಂಕೇತವಾಗಿ ಕಿವಿಯ ತುದಿ 
ಕೆಂಪೇರಿದೆ! 

ಭಾವನೆಗಳ ತೊಳಲಾಟ! 

ರೇವತಿ" ನಿಮ್ಮನ್ನು ಕೊಲೆ ಮಾಡಲು 
ಪ್ರಯತ್ನಿಸಿದ್ದು ಯಾರು ಅಂತ ಹೇಳುತ್ತೀರ 
ಪ್ರಸನ್ನ" 


ಡೆ] 


ಪ್ರಸನ್ನ ಮೆಲ್ಲಗೆ " ನನ್ನ ಅಣ್ಣ 


ಲಿಂಗಯ್ಯ" ಎಂದು ಚಪ್ಪಲಿಯ ಗುರುತಿನ 


ಬಗ್ಗೆ ಹೇಳಿದನು. 

ರೇವತಿ ಆಶ್ಚರ್ಯದಿಂದ " ನಿಮ್ಮ 
ಅಣ್ಣ ಲಿಂಗಯ್ಯ ನಿಗೆ: ,.ಬುದ್ದಿ 
ಭ್ರಮಣೆಯಾಗಿಲ್ಲ ವೆಂ" 


ಪ್ರಸನ್ನ ವಿಷಾದದಿಂದ " ಇವರೆಲ್ಲಾ 
Ms ನನಗೆ ಹುಚ್ಚು ಹಿಡಿಸಿದ್ದಾರೆ. 
ನನ್ನ ಅಕ್ಕನ ಗಂಡ ಮಾತ್ರ ನಾಟಕ ಆಡುತ್ತಿದ್ದ 
ಅಂದುಕೊಂಡಿದ್ದೆ. ಈಗ ನನ್ನ ಅಣ್ಣ 
ಲಿಂಗಯ್ಯ ಸಹ ಮೋಸ ಮಾಡುತ್ತಿ ದ್ದಾ ನೆ. 
ಇನ್ನು ಉಳಿದಿರೋನು ನನ್ನ ದೊಡ್ಡ ಅಣ್ಣ 
ವೀರಭದ್ರ . ಅವನು ಇನ್ಶಾವ ರೀತಿ ನಾಟಕ 
ಆಡುತ್ತಿದ್ದಾನೋ ಗೊತ್ತಿಲ್ಲ. ನನಗೆ ತಲೆ 


ಬಿಸಿಯಾಗಿದೆ 
ರೇವತಿ " ಅದು ಸರಿ.... ನಿಮ್ಮ ಅಣ್ಣ 
ಲಿಂಗಯ್ಯ ಹುಚ್ಚನ ತರಹ ಯಾಕೆ ನಾಟಕ 
ಆಡುತ್ತಿದ್ದಾರೆ?" | 
"ಆದೇ ಸ ಅದೇ. ಜನರಗ 
ಗೊತ್ತಿಲ್ಲ. 


"ಕೊಲೆ ಮಾಡಲು ಪ್ರಯತ್ನಿಸಿದ್ದು 





ಇಲ್ಲಿಯವರೆಗೆ......... 


ಪುಟ - 16 


ಯಾಕೆ?' 


ಪ್ರಸನ್ನ "ಇದೇನು ಮೊದಲನೆಯ 
ಪ್ರಯತ್ನ ಅಲ್ಲ. ಈ ಹಿಂದೆ ಎರಡು ಸಲ . 
ಪ್ರಯತ್ನಿಸಿದ್ದ." 

ರೇವತಿ ಗಾಬರಿಯಿಂದ " ಅಲ್ರೀ..... 
ನೀವು ಯಾಕೆ ಎಲ್ಲಾ ಗೊತ್ತಿದ್ದೂ ಸಹ 
ಸುಮ್ಮನಿದ್ದೀರ?" 

ಇನ್ನೆ ನು ಮಾಡಬೇಕಿತ್ತು" 

"ಪ್ಲೆ ಸೀಲಿಸರಿಗೆ ತಿಳಿಸಬೇಕಿತ್ತು ಮ 

ಪ್ರಸನ್ನ ಗಂಭೀರವಾಗಿ " ಕೆಲವು 
ವಿಚಾರಗಳನ್ನು ಪೋಲಿಸರಿಗೆ ತಿಳಿಸಲು 
ಸಾಧ್ಯವಿಲ್ಲ. ಅಲ್ಲದೆ ನನ್ನ ಮೇಲೆ ಹತ್ಯೆಯ 
ಪ್ರಯತ್ನ ನಡೆದಿದೆ ಎಂಬುದನ್ನು 
ನಿರೂಪಿಸಲು ನನ್ನ ಹತ್ತಿರ ಯಾವ 
ಆಧಾರವೂ ಇಲ್ಲ. 

`' ರೇವತಿ ಭಯದಿಂದ" ಹಾಗಂತ ಎಷ್ಟು 
ದಿವಸಗಳ ಕಾಲ ಮೃತ್ಯುವಿನೊಂದಿಗೆ 
ಕಳೆಯುತ್ತೀರ?" | | 

ಪ್ರಸನ್ನ ಗಂಭೀರವಾಗಿ "ಇನ್ನು ನಾನು 
ಗ ಸುಮ್ಮ ನಿರಲಾರೆ. ಏನಾದರೂ 
ಮಾಡಲೇ ಬೇಕು" 

" ಏನು ಮಾಡುತ್ತೀರ?" 

ಪ್ರಸನ್ನ ಎದ್ದು ಬಂದು ಕಿಟಕಿಯ ' 
ಹತ್ತಿರ. ನಿಂತುಕೊಂಡು ಆಗಸದಲ್ಲಿನ 
ನಕ್ಪತ್ರಗಳನ್ನೇ ತದೇಕ ಸಜ 
ನೋಡುತ್ತಿದ್ದಾನೆ. 

ತಂಗಾಳಿ ಹಿತವಾಗಿ ಬೀಸುತ್ತಿದೆ! 

ಏಕಾಂತ ರಾತ್ರಿಯ ನಿಶ್ಶಬ್ದತೆ! 

ರೇವತಿಯ ಕಡೆಗೆ ತಿರುಗಿ " ನನ್ನನ್ನು 
ಮುಗಿಸಲು ಪ್ರಯತ್ನಿಸುತ್ತಿರುವ ಅಣ್ಣ 
ಲಿಂಗಯ್ಯನಿಗೆ ಬುದ್ದಿ ಕಲಿಸಬೇಕು." 

ಯಾವ ರೀತಿ ಅಂತ ಕೇಳಲಿಲ್ಲ! 

ರಾತ್ರಿ ಹನ್ನೆ ರಡರ ಸಮಯ! 

ಬಂಗಲೆಯ ದೀಪಗಳೆಲ್ಲಾ ಈಗ 
20ನೇ ಪುಟಕ್ಷೆ 


ರೇವತಿ ಗೆಳತಿಯ ಸಾವಿನ ರಹಸ್ಕ ಕಂಡು ಹಿಡಿಯಲು ಅದೇ ಊರಿನಲ್ಲಿ ಇರಲು ನಿರ್ಧರಿಸಿ 


ಪ್ರಸನ್ನನ ಬಂಗಲೆಗೆ ಬರುತ್ತಾಳೆ. ಯಾರೋ ಆ ರಾತ್ರಿ ಪ್ರಸನ್ನನನ್ನು ಸಾಯಿಸಲು 
ಪ್ರಯತಿಸುತ್ತಾರೆ. ಹಂತಕನನ್ನು ಗುರುತಿಸಲು ಬಲವಾದ ಸುಳಿವು ದೊರೆಯುತ್ತದೆ. 








ರೊಟ್ಟಿಗೆ ಬಿಟ್ಟ ಹಿಟ್ಟಿಲ್ಲ, ಅಳಿಯನಿಗೆ ಬಿಟ್ಟ ನೆ೦ಟರಿಲ್ಲ. 











ಕೊಡಗು ಸಂಗಾತಿ | | | ಪುಟ -17 
ಗೃಹ ಸಂಗಾತಿ 


ಆಲೂಗಡ್ಡೆ ವಡೆ ನಂ. 1 
ಬೇಕಾಗುವ ಸಾಮಾನು : 1/2ಕಿಲೋ ಆಲೂಗಡ್ಡೆ (ಬಟಾಟೆ), 2 ಕಟ್ಟು ಕೊತ್ತಂಬರಿ ಸೊಪ್ಪು, 5 ಈರುಳ್ಳಿ, 1 ದೊಡ್ಡ ಚಮಚ 
ತುಪ್ಪ, 1/2 ಪಾವು ಮೈದಾ, 8 ಹಸಿ ಮೆಣಸಿನ ಕಾಯಿ, ಉಪ್ಪು, ಕರಿಯಲು ಎಣ್ಣೆ. 
ವಿಧಾನ : ಆಲೂಗೆಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು, ಹಿಸುಕಿ ನುಣ್ಣಗೆ ಮಾಡಿಕೊಳ್ಳಿ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ 
ಸೊಪ್ಪು, ಹಸಿ ಮೆಣಸಿನಕಾಯಿ, ಮೈದಾ ಹಿಟ್ಟು, ಉಪ್ಪು, ತುಪ್ಪ ಹಾಕಿ ಕಲಸಿ. ನಿಂಬೆರಸ ಸೇರಿಸಿ. ಈಗ 1-2 ಅಂಗುಲದಷ್ಟು ಅಗಲದ 
ಮತ್ತು 1ಅಂಗುಲ ದಪ್ಪವಾದ ವಡೆ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. 


ಬಟಾಟೆ ವಡೆ ನಂ. 2 


ಬೇಕಾಗುವ ಸಾಮಾನು: ಕ. ಗ್ರಾ ಗ್ರಾಂ ಬಟಾಟೆ, 1 ಕಿ. ಗ್ರಾಂ ಬೆಳ್ತಿಗೆ ಅಕ್ಕಿ ಅಥವಾ 100 ಗ್ರಾಂ ಕಡಲೆ ಹಿಟ್ಟು, ಕರಿಯಲು ಎಣ್ಣೆ. 
ಮಸಾಲೆ ಅರೆಯಲು 1ಗೊಂಚಲು ಕೊತ್ತಂಬರಿ ಸೊ, 2 ಹಸಿ ಮೆಣಸಿನ ಕಾಯಿ, 1 ಸ್‌ (ಹೆರೆದು), 1 ಅಂಗುಲದ 
ಹಸಿ ಶುಂಠಿ ತುಂಡು; ಒಂದೊಂದು ಟಿ. ಚ. ದಷ್ಟು ಒಣ ಮೆಣಸಿನ ಪುಡಿ, ಅರಿಸಿನ ಪುಡಿ, ಕೊತ್ತಂಬರಿ ಬೀಜ ಮತ್ತು ಜೀರಿಗೆ 
ವಿಧಾನ : ಲಕ್ಕಿ % ತಾಸು ನೀರಿನಲ್ಲಿ ನೆನೆಯಿಡಿ. ಆ ಮೇಲೆ ಬಸಿದು ತೆಗೆದು ಅದಕ್ಕೆ .ಉಪ್ಪು ಸೇರಿಸಿ ಅರೆದು ಬಹುಮಟ್ಟಿಗೆ 
ದಪ್ಪವಾದ (ಹಿಟ್ಟೆ ನ) ಕಣಕವನ್ನು ಮಾಡಿಟ್ಟು ಕೊಳ್ಳಿ, ಇಲ್ಲವೆ ಕಡ್ಲೆ ಒಟ್ಟಿ ಗೆಸ ಸ್ವಿಲ್ಪ ನೀರು ಮತ್ತು, 1 ಚಿವುಟು ಉಪ್ಪು ಬೆರೆಸಿ ಬಹುಮಟ್ಟಿ ಗೆ 
ದಪ್ಪ ತೆಳುವಾದ ಮಿಶ್ರಣವನ್ನು ಮಾಡಿಟ್ಟುಕೊಳ್ಳಿ, ಮಸಾಲೆ ಅರೆಯಿರಿ. ಬಟಾಟೆಗಳನ್ನು ಬೇಯಿಸಿ ಸಿಪ್ಪೆ ಸುಲಿದು ಜಜ್ಜಿ ಮಸಾಲೆಯ 
ಕಣಕ್ಕೆ ಸೇರಿಸಿ ಮಿಶ್ರಮಾಡಿ, ಈಗ 1% ಆಂಗುಲದಸು ಬ ಅಗಲದ ಮತ್ತು % Soe ದಪ್ಪವಾದ ವಡೆ ಮಾಡಿ ಹಿಟ್ಟಿನಲ್ಲಿ ಅದ್ದಿ, 
ಯಿಸಿದ ಎಣ್ಣೆಯಲ್ಲಿ ಮುಳುಗಿಸಿ ಕರಿದು ತೆಗೆಯಿರಿ. | 


ಹಸಿ ಅವರೆ ಕಾಳಿನ ವಡೆ 
ಬೇಕಾಗುವ ಸಾಮಾನು : 1ಪಾವು ಅವರೆಕಾಳು, 1 ಪಾವು ಅಕ್ಕಿ ಹಿಟ್ಟು, 12 ಹೋಳು ತೆಂಗಿನಕಾಯಿ, 7 ಅಥವಾ 8 
ಹಸಿಮೆಣಸಿನಕಾಯಿ, 1 ಕಟ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಿಂಗು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಕರಿಯಲು ಎಣ್ಣೆ 
ವಿಧಾನ : ಅವರೆಕಾಳನ್ನು ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಹಿಸುಕಿ, ಅದರಲ್ಲಿ ಅಕ್ಕಿಹಿಟ್ಟು, ಹೆಚ್ಚಿಟ್ಟ ಹಸಿ ಮೆಣಸಿನ ಕಾಯಿ, ಕೊತ್ತಂಬರಿ 
ಸೊಪ್ಪ, ಹಿಂಗು, ಕಾಯಿತುರಿ, ಉಪ್ಪು; ಎಲ್ಲವನ್ನು ಸೇರಿಸಿ ನೀರು ಸೇರಿಸಿ ಕಲಸಿ ವಡೆಯಂತೆ ತಟ್ಟಿ ಎಣ್ಣೆಯಲ್ಲಿ ಕರಿಯುವುದು. ಇದು 
ತಿನ್ನಲು ಬಹು ರುಚಿಯಾಗಿರುವುದು. | 


ಮೆಣಸಿನ ಕಾಯಿ ವಡೆ ; 
ಬೇಕಾಗುವ ಸಾಮಾನು: 114 ಕಿ. ಗ್ರಾ ಹಸಿ ಮೆಣಸಿನ ಕಾಯಿ (Medium), 1 ಪಾವು ಉಪ್ಪು, ಚಟಾಕು ಉದ್ದಿನ ಬೇಳೆ, 2 ಹಿಡಿ 
' ಮೆಂತ್ಕ ( ಎರಡನ್ನು ನೆನೆ ಹಾಕಿ), ಸೋಡಾ ತ (ಅಡುಗೆ ಸೋಡಾ) | 
ವಿಧಾನ: ಹಸಿ ಮೆಣಸಿನ ಕಾಯಿ , ಹಿಂಗು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲಾ ಹಾಕಿ ತಿರುವಿ ಆ ಮೇಲೆ ನೆಂದ ಉದ್ದಿ ನ ಬೇಳೆ 
ಮತ್ತು ಮೆಂತ್ಯಗಳನ್ನು ರುಬ್ಬಿ ಮೇಲೆ ಹೇಳಿದ ಮೆಣಸಿನ ಕಾಯಿ ರುಬ್ಬಿರುವುದರ ಜೊತೆಗೆ ಹಾಕಿ ಕಲಸಬೇಕು. ಮತ್ತು ಇದನ್ನೆಲ್ಲಾ ಹಾಕಿ 
ಕಲಸಿದ ಮೇಲೆ ಚಿಕ್ಕ ಚಿಕ್ಕ ವಡೆಗಳಾಗಿ ತಟ್ಟಬೇಕು. ( ದಪ್ಪ ಪ್ಲಾಸ್ಟಿಕ್‌ ಮೇಲೆ). ತಟ್ಟಿ ದ ಮೇಲೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ; 
' ಒಣಗಿದ ಮೇಲೆ ಎಣ್ಣೆಯಲ್ಲಿ ಕರಿದು ಅನ್ನದ ಇ? ಕಲಸಿಕೊಂಡರೆ ತಿನ್ನ ಲು ಬಲು ರುಚಿ. 


ಕೆಸುವಿನ ಸೊಪ್ಪಿನ ವಡೆ 
ಬೇಕಾಗುವ ಸಾಮಾನು: 8 ಕೆಸುವಿನ ಎಲೆ, 1/2 ಕಿಲೋ ಸಣ್ಣರವೆ, 10 ಹಸಿ ಮೆಣಸಿನ ಕಾಯಿ, 4 ಈರುಳ್ಳಿ, 1ಟೀ. ಚ. ಜೀರಿಗೆ, 
ಕರಿಬೇವು, ಕೊತ್ತಂಬರಿ ಸೊಪ್ಪು, 1/2 ಅಂಗುಲ ಹಸಿ ಶುಂಠಿ, 1 ಬೂಟ್‌ ತೆಂಗಿನಕಾಯಿ ತುರಿ, ಉಪ್ಪು, 
ವಿಧಾನ: ಕೆಸುವಿನ ಎಲೆ ತೊಳೆದು ಪೂರಿಯ ಹಾಳೆಯ ಅಗಲಕ್ಕೆ ಕತ್ತರಿಸಿಕೊಳ್ಳಿ, ರವೆಗೆ ಎಲ್ಲಾ ವಸ್ತುಗಳನ್ನು ಹಾಕಿ ಬಿಸಿ 
ನೀರಿನಲ್ಲಿ ಕಲಸಿಕೊಳ್ಳಿ ನಿಂಬೆ ಗಾತ್ರದ ಉಂಡೆ ಮಾಡಿ ಕತ್ತರಿಸಿದ ಎಲೆಯಲ್ಲಿ ಇಟ್ಟು ಉಗಿಯಲ್ಲಿ ಇಡ್ಲಿ ಯಂತೆ ಬೇಯಿಸಿ, ಬಿಸಿಯಲ್ಲೇ 
ತುಪ್ಪದೊಡನೆ ತಿನ್ನಬೇಕು. 


ಬೆಳೆಯ ಸಿರಿ ಮೊಳಕೆಯಲ್ಲಿ 


ET ಯು ಬಿಸ ಮುಸಾ ಸಾಮು ಸುವ ರಾತಾ ಪ ES ENS TENET ECE ನ್ಯಾ!" 





ಕೊಡಗು ಸಂಗಾತಿ 


ಜನ್ಮಕ್ಕೆ ಕಾರಣ ಕರ್ಮ, ಕರ್ಮಕ್ಕೆ ಕಾರಣ ಪ್ರೀತಿ, ಸ 
ಕಾರಣ ಪ್ರೇಮ, ಪ್ರೇಮ ಎಂಬುದು ದಿವ್ಯ ಹಾಗೂ ಆತ್ಮಿಕ ರತ್ನ. 
ಇದಕ್ಕೆ ಸಂದೇಹವಿಲ್ಲ. ಸಂದೇಹ ಎಂಬುದು ಪ್ರೇಮದ-ಭಯಂಕರ 
ಶತ್ರು. ದೇಹದಾರಿಯಾದ ಮಾನವನಿಗೆ ಪ್ರೀತಿ ಪ್ರೇಮ 
ಎಂಬುದಿರಲೇಬೇಕು. ಬಾಳಿ ಬದುಕಿ, ಬದುಕಿ 'ಬಾಳಿ, ಬಳಲಿ, 
ಬೀಳಿಲಿರುವ ಈ ದೇಹ ಶಾಶ್ವತವಲ್ಲ. ಮಾನವ ಜೀವನ ಪ್ರೀತಿ, 
ಭೀತಿ ಮತ್ತು ನೀತಿಯಲ್ಲಡಗಿದೆ. ಅದೇ ದೈವ ಪ್ರೀತಿ, ಪಾಪ 
ಭೀತಿ ಮತ್ತು ಸಂಘನೀತಿ. ಇದೇ ಸಂಸ್ಕಾರ. ಮಾನವನ ಬಾಳಿಗೆ 
ಸಂಸ್ಕಾರ ಮುಖ್ಯ ಸಂಸಾರದಲ್ಲಿ ಇದೇ ದಿವ ಸಂಸ್ಕೃತಿಯ ಭವ್ಯ 
ಭಾರತದ ಜನರ ನಿತ್ಯ ಜೀವನ, (ಸಂಸ್ಕಾ ರ) 

' ಪ್ರಪಂಚ ಎಲ್ಲಿ ಸ ಬರುವುದು, ಎಲ್ಲಿರುವುದು? ಎಲ್ಲಿಗೆ 
ಹೋಗುವುದು ಇದಕ್ಕೆ ಉತ್ತರ ಪ್ರೀತಿಯಿಂದ ಬರುವುದು, 
ಪ್ರೀತಿಯಲ್ಲಿರುವುದು, ಪ್ರೀತಿಗೆ ಹೋಗುವುದು ಇದೇ ಪ್ರೀತಿಯ 
ರಹಸ್ಯ ಪ್ರೀತಿಯೆಂಬುದು ಆಯಸ್ಕಾಂತ. ಪ್ರೀತಿ, ಪ್ರೀತಿಯನ್ನೇ 
ಆಕ ುವುದು. ಉದಾಹರಣೆ ಮಗುವಿನ ಜನನ ಪ್ರೀತಿಯ 
'ಸಂಕೇತ ಅದರ ಹುಟ್ಟೇ ಪ್ರೀತಿ ಇಂದು ನಾವು ಪ್ರೀತಿಯನ್ನು 
ಅಪಾರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಪ್ರೀತಿ ಇಂದು ಬರೇ 
ಸ್ವಾರ್ಥಕ್ಕಾಗಿ ಗಂಡಹೆಂಡಿರ ಪ್ರೀತಿ ಸ್ವಾರ್ಥ, ನೆಂಟರಿಷ್ಟರ ಪ್ರೀತಿ 
ಸ್ವಾರ್ಥ, ತಾಯಿ ಮಗುವಿನ ಪ್ರೀತಿ ಸ್ವಾರ್ಥ, ಆಹಾರ, ಧನ, 


ಪುಟ - 18 
ಪ್ರೇಮ 


ಧಾನ್ಯಗಳ ಮ ಪ್ರೀತಿ ಸ್ವಾರ್ಥ ಹಾಗಾಗಿ ನಮ್ಮ ಬದುಕು 
ನಿರರ್ಥಕ. ಸ್ಥಾ ರ್ಥದ ಪ್ರೀತಿಯ ಜೀವನ ಪ್ರಾಣಿ ಜೀವನ. 

ಹಾಗಾದರೆ ಪ್ರೀತಿ ಎಂದರೇನು? ಭಕ್ತಿಯನ್ನು ಪಡೆವುದೇ 
ಪ್ರೀತಿಯ ಲಕ್ಷಣ ಉದಾಹರಣೆ:- ನಮ್ಮ ನಿತ್ಮ ಜೀವನದಲ್ಲಿ 
ಹಲವು ಬಗೆಯ ಪ್ರೀತಿಯನ್ನು ಕಾಣುತ್ತೇವೆ. 

1.ತಾಯಿ, ಮಗುವಿನ ಪ್ರೀತಿ -ವಾತ್ಸಲ್ಮ 

2.ಗಂಡಹಂಡಿರ ಪ್ರೀತಿ- “ಮೋಹ 

3.ಸ್ನೇಹಿತರೊಳಗಿನ ಪ್ರೀತಿ- ಅನುರಾಗ 

4. ವಾಹನ, ಮನೆ ಮುಂತಾದ ಸಲಕರಣೆಗಳಿಗಾಗಿ ಪ್ರೀತಿ- 
ಇಚ್ಛಾ. 

5. ಈ ಎಲ್ಲಾ ಪ್ರೀತಿಗಳನ್ನು ಭಗವಂತನೆಡೆಗೆ ತಿರುಗಿಸಿದರೆ 
ಅದೇ ಭಕ್ತಿ. ಪ್ರೀತಿ ಎಂದರೆ ಪಡೆಯುವುದಲ್ಲ ಎಲ್ಲವನ್ನೂ 
ಕೊಡುವುದು.ಪ್ರೀತಿ ಕೇಳುವುದಿಲ್ಲ ಕೊಡುತ್ತದೆ. ಪ್ರೀತಿ ಪ್ರೀತಿಗಾಗಿ 
ಅದೇ ಭಗವತ್‌ ಪ್ರೀತಿ, ಶಾಶ್ವತ ಪ್ರೀತಿ. ಈ ಪ್ರೀತಿಯಿಂದ 
ಹಿಂತಿರುಗು ವುದೇ ಇಲ್ಲ ಹಾಗೆಯೇ ಪ್ರೀತಿಯಲ್ಲೂ 3 ವಿಧ: 


. ಸ್ವಾರ್ಥ, ಅನ್ಕೋನ್ಯ ಮತ್ತು ಪರಾರ್ಥ. ವಿಶ್ವದ ಕೇಂದ್ರ ಬಿಂದು 


ಪ್ರೀತಿ, ಪ್ರೀತಿಯ ಪವಿತ್ರತೆಯನ್ನು ಕಾಪಾಡಿಕೊಳ್ಳಿ. ಪ್ರೀತಿಯಿಂದ 
ಭಕ್ತಿಯನ್ನು ಕಾಣಬೇಕು. 


ಚೇಂದ್ರಿಮಾಡ. ಜಿ. ಮುತ್ತಪ್ಪ, ಕುಶಾಲನಗರ. 


ಶುಭ ಲಗ್ನ ಕಾರ್ಯಗ 


 ಕಾನೆ ಹಿತ್ಲು ಪೌತಿ ಚಂಗಪ್ಪನವರ ಪ್ರಥಮ ಪುತ್ರ ಕೇಶವಂಗೂ ಮತ್ತೆ ಸಂಪಾಜೆ ಗ್ರಾ ಮದ ಕನೈನ ಹೊನ್ನಪ್ಪನವರ ಮಗ್ಳು ಲೋಲಾಕ್ಟಿಗೂ 
'ತಾರಿಖ್‌ 9-3-2000ಲಿ ಮಡಿಕೇರಿಯಲ್ಲಿರ್ದು ಕೆಳಗಿನ ಗೌಡ ಕಲ್ಮಾಣ ಮಂಟಪಲಿ ಮದವೆ ನಡ್ತ್‌. 


* ಸೋಮವಾರ ಪೇಟೆಯ ನಿವಾಸಿ ಕುದ್ಕುಳಿ ರಾಮಪ್ಪನವ್ರ ಮಂಜ ಗಜೇಂದ್ರಂಗೂ ಮತ್ತೆ ಕಟ್ಟೆಮಾಡ್‌ ಗ್ರಾಮದ ಬಿದ್ರ್‌ಪಣೆ 


ಬದ್ದಪ್ಪನವ್ರ 


ಮಗ್ಳು ತೀರ್ಥಂಗೂ ತಾರೀಖ್‌ 12-3-2000 ಲಿ ಮಡಿಕೇರಿಯ ಮೇಲಿನ ಗೌಡ ಸಮಾಜಲಿ ಮದ್ವೆ ಬಾರಿ ವಿಜೃಂಭಣೆಯಿಂದ 


ನಡ್‌, 


* ಸೋಮವಾರಪೇಟೆಯ ಮಸಗೋಡು ಗ್ರಾಮದ ನಂಗಾರ್‌-ತಿಮ್ಮಯ್ಕನವ್ರ ಮಂಜ ವಸಂತಂಗೂ ಮತ್ತೆ ಕಟ್ಟೆಮಾಡ್‌ ಗ್ರಾಮದ 
ಬಿದ್ರ್‌ಪಣೆ ಭೀಮಯ್ಕನವ್ರ ಮಗ್ಳು ಚಂದ್ರ ಕಲಂಗೂ ತಾರೀಖ್‌ “30- 3 2000ರಲ್ಲಿ ಮಡಿಕೇರಿಯ ಮೇಲಿನ ಗೌಡ ಸಮಾಜಲಿ 


ಮದ್ವೆ ನಡ್ತ್‌. 


ಸ ಕುಂದಚೇರಿ ಗ್ರಾಮದ ಚೂದಾಡಮ್ಮವನ ಬೋಪಣ್ಣನವು ಸುರುನ ಮಗ್ಳು ಮಮತಂಗೂ ಮತ್ತೆ ಹುಣುಸೂರು ತಾಲೋಕು ಕಳಬೋಚನ 
ಹಳ್ಳಿ ಬಾರಿಯಂಡ ಪೊನ್ನಪ್ಪನವ್ರ "ಸುರ್‌ನ ಮಂಜ ಸುಬ್ಬ ))ಯ್ಯಂಗೂ ತಾರೀಖ್‌ 2-4-2000 ಮೇಲಿನ ಗೌಡ ಸಮಾಜಲಿ ಮದ್ವೆ 


ನಡ. 


* ಮೂರ್ನಾಡು, ಮುತ್ತಾರ್‌ಮುಡಿ ಗ್ರಾಮದ ಪಾರೆಮಜಲು ದೇವಯನವು 2ನೇ ಮಂಜ ಮಹೇಶ್‌ಗೂ ಬಲಮುರಿ ಗಾ 


್ರಿಮದ ಗುಡ್ಡೇರ 


ಕುಮಾರಪ್ಪನವ್ರ ಮಗ್ಳು ವನಮಾಲ(ವನಿ)ಂಗೂ ಮೂರ್ನಾಡು ಕೊಡವ ಸಮಾಜಲಿ ತಾರೀಖ್‌ 9-4-2000ರ್ಲಿ ಬಾರೀ ವಿಜೃಂಭಣೆಂದ 


ಮದ್ವೆ ನಡ್ತ್‌, 


* ಸಿದ್ದಾ ಪುರದ ಕುರುಬರ ಮೊಟ್ಟೆ ತೋಟದ ಮಾಲಿಕರ್‌ ಮತ್ತೆ ಕೊಡಗ್‌ ಗೌಡ ಸಮಾಜದ ಅಧ್ಯಕ್ಬರ್‌ ಆದ ಶಿ ಶ್ರೀ ತೋಟಂಬೈಲ್‌ 
ನಾಣಯ್ಯನವ್ರ ಮಂಜ ಪರ್‌ ಮತ್ತೆ ಗೋಣಿಕೊಪ್ಪದ ಪಡಿಕಲ್ಲ್‌ ಚೆಂಗಪ್ಪನವ್ರ ಮಗ್ಳು "ದಿವ ಜ್ಕೋತಿಗೂ ತಾರೀಖ್‌ 
9-4- 2೦೦೦೮. ಮಡಿಕೇರಿಯ ಕೆಳಗಿನ ಗೌಡ: ಸಮಾಜಲಿ ಬಾರಿ ವಿಜೃಂಭಣೆಯಿಂದ ಮದುವೆ ಕಛ್‌. 

* ಕುಂಬಳದಾಳ್‌ ಗ್ರಾಮದ ಕರ್ಣಯ್ಯನ ಶ್ರೀ ಶ್ರೀಮತಿ ದಿ|| ಅಶೋಕ್‌ಕುಮಾರ್‌ ( ರಾಮಯ )ರವ್ರ ಮೊದಲ ಮಂಜ ಚಿ||ರಾ|| ` 
ಮಧು ಮತ್ತೆ ಸ ಗ್ರಾಮದ ಕಾಳೇರಮ್ಮನ ಶ್ರೀ ಶ್ರೀಮತಿ ತಮ್ಮಯ್ಯ ರುಕ್ಮಿಣಿಯವ್ರ ಮೊದಲ ಮಗ್ಳು ಚಿ||ಸೌ|| ಲೀಲಾವತಿ * 
(ಸುಜ) ಇವ್ರ ಮದ್ವೆ ಕುಂಬಳದಾಳ್‌ ಗ್ರಾಮದ ಕರ್ಣಯ, ನ ಐನ್‌ಮನೆಲಿ ತಾರೀಖ್‌ 9-4- 2000ನೇ ಐತ ಸಾಕ್‌ ನಡ್‌್‌. 





ಕಂಚು ಕಾಣದವ ಹೊತ್ತಿಗೆ ಮೂರು ಸಾರಿ ಬೆಳಗಿ ಉಂಡ 








ಬ್ರ 





ಕೊಡಗು ಸಂಗಾತಿ 


ಪತ್ರ ವಿಭಾಗ : 


ಮಾನ್ಯ ರೇ, 
ಸನ್ಮಾನ್ಮ ರಾದ ಪ್ರೊ. ಪೂಜಾರಿ ಮೊಣ್ಣಪ್ಪ ಪ್ಪನವರು ಗೌಡ 


. ಸಮುದಾಯದ ಬಗೆಗೆ ಅಮೂಲ್ಕವಾದ ವಿವರ ನೀಡಿದ್ದಾರೆ. ` 


ಅವರ ಕಳಕಳಿ ಸ್ವಾಗತಾರ್ಹ. ಲಿಖಿತ ಚರಿತ್ರೆಯಿಲ್ಲದ 


" ಸಮುದಾಯವೊಂದರ ಚರಿತ್ರೆಯನ್ನು ಬರೆಯುವಾಗ ಈ ಬಗೆಯ 
'ಭಾವುಕತನ ಸಹಜ. ಇಷ್ಟಿದ್ದರೂ ನನ್ನ ಲ್ಲಿ ಕೆಲವು ಸಂದೇಹಗಳಿವೆ. 


ಅದನ್ನು ಸಂಕ್ಷಿಪ್ತವಾಗಿ ಮಂಡಿಸು ತ್ತಿದ್ದೇನೆ. 

೧. ಗೌಡರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಅನಂತರ 
ಸಂಸ್ಕೃತರಾದರು ಎಂದು ಯಾರಾದರೂ ಬರೆದಿದ್ದಾರೆಯೇ? 
ಮೊಣ್ಣಪ್ಪನವರಿಗೆ ಈ ಸಂದೇಹ ಎಲ್ಲಿಂದ ಬಂತು? 


೨. ಪುತ್ತೂರು ತಾಲೂಕು ಮತ್ತು ಬೆಳ್ತಂಗಡಿ ತಾಲೂಕುಗಳಲ್ಲಿ 


' ವಾಸವಾಗಿರುವ ಗೌಡರು ಮದುವೆಗಳಲ್ಲಿ ತುಳುಭಾಷೆಯನ್ನೇ 


ಆಡುತ್ತಾರೆ. ಅಲ್ಲಿ ಕನ್ನಡವಾಗಲೀ, ಅರೆಭಾಷೆಯಾಗಲೀ ಇಲ್ಲ. 
ಅಂದ ಮಾತ್ರಕ್ಕೆ ಅವರು ಗೌಡರಲ್ಲವೆಂದು ಅರ್ಥವೇ? 

೩ ಗೌಡರ ಸಂಸ್ಕೃತಿ' ದಕ್ಷಿಣಯಾ ಹಾಸನ ಜಿಲ್ಲೆಯಲ್ಲಿ 
ವಾತ ಕ ನನಗೆ ತಿಳಿದಂತೆ ಯಾರೂ ಹೇಳಿಲ್ಲ. 
ಕರಾವಳಿಗೆ ಗೌಡರು ಐಗೂರು ಪರಿಸರದಿಂದ ವಲಸೆ ಬಂದಿದ್ದಾರೆ 
ಎಂಬುದನ್ನು ನಮ್ಮ ಹಿರಿಯರು ಅನೇಕರು ಒಪ್ಪಿಕೊಂಡಿದ್ದಾರೆ. 
ಇದೂ ಒಂದು ಸತ್ಯ ಅಲ್ಲವೆ? ; 

೪. ಗೌಡರ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯ ಅಂಗ ಎಂದು 


ವಾದಿಸಿದರೆ, ಮೊಣ್ಣಪ್ಪನವರು ಉಲ್ಲೇಖಿಸುವ ಅನೇಕ ಧರ್ಮ 


ಶಾಸ್ತ್ರಗಳಿಗೆ ಒಂದು ಅರ್ಥ ಬರುತ್ತದೆ. ಆದರೆ ಮರು 
ಕ್ಷಣದಲ್ಲಿಯೇ ಅವರು 'ಆರ್ಯ ಜನಾಂಗದವರು ಬರುವುದಕ್ಕೆ 
ಮೊದಲೇ ಭಾರತದಲ್ಲಿ ಗೌಡರು ನೆಲೆಸಿದ್ದರು' ಎನ್ನುತ್ತಾರೆ. ಇದು 


ಹೌದಾದರೆ ಗೌಡರು ಆರ್ಯೇತರ (-ಹಿಂದೂವೇತರ) : 


ಸಮುದಾಯಕ್ಕೆ ಸೇರಿದವರು ಎಂದರ್ಥವಾಗುತ್ತದೆ. ಇವೆರಡೂ 
ನಿಜವಾಗಲೂ ಸಾಧ್ಯವಿಲ್ಲ ಆದರೆ ಯಾವುದು ನಿಜ? 

೫. ಪಾಡ್ದನ ಹೇಳುವವರು ಗೌಡರು' ಎಂಬೊಂದು ಮಾತಿದೆ. 
ನನಗೆ ತಿಳಿದಂತೆ ದ. ಕ. ಜಿಲ್ಲೆಯಲ್ಲಿ ಯಾವ ಗೌಡರೂ ಪಾಡ್ದನ 
ಹೇಳುವುದಿಲ್ಲ. ಅದನ್ನು ಅಜಿಲ, ನಲಿಕೆ, ಪಂಬದ ಮೊದಲಾದ 
ವರ್ಗಕ್ಕೆ ಸೇರಿದ ಜನರು ಭೂತಾರಾಧನೆಯ ಸಂದರ್ಭದಲ್ಲಿ 
ಹೇಳುತ್ತಾರೆ. ಮೊಣ್ಣಪ್ಪನವರ ಮಾತಿಗೆ ಅರ್ಥ ಏನು? 

೬. ಬಂಟರಿಗೆ ಎಂಟು ಬಳಿಗಳಿವೆ, ಬಿಲ್ಲವರಿಗೆ 14 
ಬಳಿಗಳಿವೆ ಎಂಬ ಮಾತಿಗೆ ಆಧಾರ ಏನು? ನನಗೆ ತಿಳಿದಂತೆ 
ಬಂಟರಲ್ಲಿ ಮತ್ತು ಬಿಲ್ಲವರಲ್ಲಿ32 ಕ್ಕೂ ಹೆಚ್ಚು ಬಳಿಗಳಿವೆ. 

೭. 'ಬಳಿಗಳು ಬರೇ ದಕ್ಷಿಣ ಕನ್ನಡ ಜಿಲ್ಲೆಯದೇ ಸಂಸ್ಕೃತಿ" 
ಎಂದು ಯಾರು ಎಲ್ಲಿ ಹೇಳಿದ್ದಾರೆ? ಸುಳ್ಳ ಪರಿಸರದ ಗೌಡರಲ್ಲಿರುವ 





ಪುಟ - 


ಬಳಿ ಪದ್ಧತಿಯು ಅಲ್ಲಿಯ ಇತರ ಸಮುದಾಯಗಳ ಬಳಿ 
ಪದ್ಧತಿಯೊಂದಿಗೆ ಸಮಾನ ಅಂಶಗಳನ್ನು ಇರಿಸಿಕೊಂಡಿದೆ. ; 
ಪ್ರೊ. ಮೊಣಪ್ಪನವರು ಸರಿಯಾಗಿ ಹೇಳಿದಂತೆ ಒಂದು 
ಜಾತಿಯ ವಿಷಯವನ್ನು ಬರಿವಾಗ ಆ ಜಾತಿಯ ಚಾರಿತ್ರಿಕ 
ಆಧಾರದ ಮೇಲೆಯೇ ಬರೆಯಬೇಕು. ಬರೇ ಊಹನೆಗಳಿಂದ 
ಬರೆದರೆ ತಪ್ಪಾಗುತ್ತದೆ. ಮುಗ್ದ ಜನರಿಗೆ ಇದರಿಂದ ಸಂಶಯ 
ಉಂಟಾಗುತ್ತದೆ. | 
ಪುರುಷೋತ್ತಮ ಬಿಳಿಮನೆ 
A-35, MaSoodpur, Vasant Kun} 
New Delhi - 110070 
i SANS EA LSI SE Se Snes STR 
ಸಂಪಾದಕರಿಗೆ 
ಕೊಡಗು ಸಂಗಾತಿ ಪಾಕ್ಷಿಕ ಪತ್ರಿಕೆನ ನೀವ್‌ ನಾಲ್ಕ್‌ 
ವರ್ಷದ ಹಿಂದೆ ಹುಟ್ಟು ಹಾಕಿ ನಿರಂತರವಾಗಿ ನಡ್ಸಿಕ್ಕಂಡ್‌ ಬಂದ್‌ 
ಅರೆ ಭಾಷಿಕರ ಬಹುದಿನದ ಅಪೇಕ್ಷೆನ ಈಡೇರಿಸಿಯೊಳರಿ. 
ನಿಮಿಗೆ ನನ್ನ ಆತ್ಮೀಯ ಧನ್ಮವಾದಗ. ಮತ್ತೆ ಶುಭ ಹಾರೈಕೆಗ. 


ಈ ನಿಮ್ಮ "ಮತ್ತ ನಮೆ ಲರ ಪತ್ರಿಕೆ ಯಾವುದೇ ಬಾಲಗ್ರಹ 
ಪೀಡೆಗೆ ಒಳಗಾಗದೆ ದೀರ್ಫಾಯುವಾಗಿ ಬಾಳಲಿಂತ ಹಾರೈಸಿನೆ. 


ಇದ್‌ ಅರೆ ಭಾಷಿಕರ ಯಾವುದೇ ಸಂಘಟಿತ ಚಟುವಟಿಕೆಗೆ 
ಅದರ್‌ಲ್ಲಿ.ಪ್ರತ್ಕಕ್ಪ ಭಾಗಿಯಾಗದವುಕ್ಕೂ ತಿಳ್‌ಸುತ್ತಾ ಎಲ್ಲಾ 
ಸಂಘಟನೆಗಳಿಗೂ ಸಾಮಾನ್ಕ ವೇದಿಕೆ ಆಗಿ ಕಾರ್ಯ 

ನಿರ್ವಹಿಸ್‌ತ್ತಿರುದು ನಿಜಕ್ಕೂ ಹೆಮ್ಮೆಯ ವಿಚಾರ. 
1999ನೇ ಇಸ್ವಿ ಡಿಸೆಂಬರ್‌ 26ರಂದ್‌ ಮಡಿಕೇರಿಲಿ 
ನೀವೇ ನಡ್ಸಿ ಕೊಟ್ಟ ಮುಖಾಮುಖಿ ಕಾರ್ಯಕ್ರಮದ ನಂತರ 
ನಿಮ್ಮ ಪತ್ರಿಕೆಲಿ ಹಲವಾರ್‌ ಗುಣಾತ್ಮಕ ಬದಲಾವಣೆನ 
ಜಾರಿಗೊಳಿಸಿಯೊಳರಿ. ಪತ್ರಿಕೆನ ವಿಷಯ ಸೂಚಿಲಿ ಲೇಖನಗಳ 
ಎದ್ರ್‌ ಲೇಖಕರ ಹೆಸರ್‌ಗಳ್ನ ಹಾಕ್‌ತೊಳರಿ. ಹೊಸ್ತಾಗಿ ರಾಶಿಫಲ 
ಹಾಕಿಗೆ ಶುರು ಮಾಡಿಯೊಳರಿ. ನಿಮ್ಮ ಅವಿರತ ದುಡಿಮೆಗೆ ಹಣ 
ಗಳಿಕೆ ಸಾಕಷ್ಟ್‌ ಇಲ್ಲದಿದ್ದರೂ ಜನ ಮನ್ನಣೆಗಳಿಸುತ್ತಾವೊಳರಿ. 
ಸಾರ್ಥಿಕ ಬದ್‌ಕಿಗೆ ಇನ್ನೇನ್‌ ಬೇಕು? " ಕೊಡಗು ಸಂಗಾತಿಯ 
ಹುಟ್ಟು ಹಬ್ಬಕ್ಕೆ ಮತ್ತೊಮ್ಮೆ ಶುಭ ಹಾರೈಸುತ್ತಾ ವಿರಮಿಸಿನೆ. 
-ಕುಲ್ಲಚನ ಕಾರ್ಯಪ್ಪ, ಕುಂಬಳದಾಳುಗ್ರಾಮ 





ನಗೆಹನಿ 
ಇಬ್ಬರ್‌ ವಿದ್ಯಾರ್ಥಿಗ ಹೊರಗೆ ಮಾತಾಡ್ತಾ ಇದ್ದೊ. 
ಒಬ್ಬ : ಏನ್‌ ಕ್ಲಾಸ್‌ಲಿ ಲೀವ್‌ ಲೆಟರ್‌ ಕೊಟ್ಟದಕ್ಕೆ ನಿನ್ನ 
ಟೀಚರ್‌ ಹೊರಗೆ ಹಾಕಿ ಬುಟ್ತಾ? 
ಮತ್ತೊಬ್ಬ: ಹೌದ್‌ರಾ, ನಾನ್‌ ಲೀವ್‌ ಲೆಟರ್‌ ಕವರ್‌ನ ಮೇಲೆ 
ಮರ್‌ ಬುಟ್ಟ್‌ಲವ್‌ ಲೆಟರ್‌ತ ಬರ್ಡ್‌ ಬುಟ್ಟಿದ್ದೆ ಅದ್ಕೆ 


ಅಚಿ ೈಲ್ಸಾಡಿ ಬೀನ ಗೋಪಾಲ 


ನಾಲಿಗೆ ಕುಲ ಹೇಳಿತು 


ರ್ಕ : 





ಕೊಡಗು ಸಂಗಾತಿ 
4ನೇ ಪುಟದಿಂದ | 


ರಾಗಿರಲು ಒಪ್ಪಕೊಂಡಿವೆ. ಪ್ರಮುಖ ಮಾರ್ಗಗಳಾದ ಹುಬ್ಬಳ್ಳಿ- - 


ಅಂಕೋಲ, ಗದಗ್‌-ಶೋಲಾಪುರ, ಸಕಲೇಶಪುರ-ಮಂಗಳೂರು 
ಹಾಗೂ ಬೆಂಗಳೂರು-ಮೈಸೂರು ಜೋಡಿ. ಮಾರ್ಗಗಳನ್ನು 
ಸಂಪೂರ್ಣಗೊಳಿಸಲು ನಿಗಮವು ಸಂಪನ್ಮೂಲಕ್ರೋಢಿಕರಿಸುತ್ತದೆ. 


ಆಡಳಿತವನ್ನು ಸುಧಾರಣೆ ಮಾಡಿ ಜನರ ಸಮಸ್ಯೆಗಳಿಗೆ ` 


ವೇಗವಾಗಿ ಸ್ಪಂದಿಸುವ ಉದ್ದೇಶದಿಂದ ಆಡಳಿತ ಸುಧಾರಣಾ 
ಆಯೋಗವನ್ನು ರಚಿಸಲಾಗುತ್ತಿದೆ. 


ಬಹುಮುಖಿ ಜಾನಪದ ಸಂಸ್ಕೃತಿಯನ್ನು ಸಂರಕ್ಷಿಸುವ 


ಸಲುವಾಗಿ ಜಾನಪದ ಲೋಕದ ಸಹಯೋಗದೊಡನೆ ರಾಮನಗರ 
ಬಳಿಯಲ್ಲಿ ಮಾದರಿ. ಕಲಾ ಸಮುಚ್ಛಯ ಸ್ಥಾಪನೆ. ಗಡಿ 
ಸಮಸ್ಯೆಗಳ ಅಧ್ಯಯನಕ್ಕೆ ಆಯೋಗ ರಚನೆ. 

ಮೌಲ್ಯವರ್ಧಿತ ತೆರಿಗೆ ಜಾರಿಗೊಳಿಸುವ ಸಲುವಾಗಿ ತೆರಿಗೆ 
ಸುಧಾರಣೆ ಆಯೋಗವೊಂದನ್ನು ರಚಿಸಲಾಗುತ್ತಿದೆ ಎರಡನೇ 
ಆರ್ಥಿಕ ಆಯೋಗವನ್ನು ರಚಿಸಲಾಗುತ್ತಿದೆ. | 

ಶಾಸಕರ ಕ್ಷೇತ್ರಗಳ ಅಭಿವೃದ್ದಿಗಾಗಿ ಕ್ಷೇತ್ರ ಅಭಿವೃದ್ದಿ 
ನಿಧಿಯನ್ನು ಯೋಜಿಸಲು ಗಂಭೀರವಾಗಿ ಪರಿಗಣಿಸಲಾಗುತ್ತಿದೆ. 

ಅಬಕಾರಿ ಇಲಾಖೆಯಲ್ಲಿ ಬಾಕಿ ಇರುವ 306ಕೋಟಿ ರೂ. 
ಗಳನ್ನು ವಸೂಲಿ ಮಾಡುವ ಸಲುವಾಗಿ ಕರ ವಿವಾದ ಸಮಾಧಾನ 
ಯೋಜನೆ ಜಾರಿಗೆ ತರಲಾಗುತ್ತಿದೆ. ಸುಸ್ಕಿದಾರರು ಅಸಲು 
ಪಾವತಿಸಲು ಮುಂದೆ ಬಂದರೆ ಬಡ್ಡಿಯನ್ನು ಮನ್ನಾ 


ಮಾಡಲಾಗುತ್ತದೆ. ಈ ಯೋಜನೆ ಕೇವಲ ಮೂರು ತಿಂಗಳು . 


ಮಾತ್ರ ಜಾರಿಯಲ್ಲಿರುತ್ತದೆ. . 

ರಾಜ್ಯದಲ್ಲಿ ಸಾಕಷ್ಟು ಅಪಮೌಲ್ಕ ಪ್ರಕರಣಗಳು ಬಾಕಿ 
ಇದ್ದು ಅವುಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡುವ ಸಲುವಾಗಿ 
ಏಕ ಕಾಲಿಕ ಇತ್ಯರ್ಥ ಯೋಜನೆಯನ್ನು ಜಾರಿಗೆ ತರಲು 
ಉದ್ದೇಶಿಸಲಾಗಿದೆ. 16-8-99ರಂದು ಅಥವಾ ಅದಕ್ಕೂ ಮುಂಚೆ 
ನೋಂದಣಿಗೆ ಹಾಜರು ಪಡಿಸಿದ ದಸ್ತಾವೇಜುಗಳು ಹಾಗೂ 
ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳಿಗೆ ಅನ್ವಯಿಸುತ್ತದೆ. ' 


ಜನವಾಹಿನಿ ವರದಿ | 


16ನೇ ಪುಟದಿಂದ 
ಆರಿದೆ! ಹೆಚ್ಚು ಕಮ್ಮಿ ಎಲ್ಲರೂ ಸಹ ನಿದ್ರಿಸುತ್ತಿರುವ ಸಮಯ! 
ನಿಶ್ಶಬ್ದವಾಗಿ ಹೆಜ್ಜೆ ಇಡುತ್ತಿದೆ! 
ಮಹಡಿಯ ಮೆಟ್ಟಿಲುಗಳನ್ನು ಹತ್ತುತ್ತಾ ಎಲ್ಲಾ ಕಡೆ 
ಚುರುಕಾಗಿ ನೋಡುತ್ತಿದೆ ಆ ವ್ಯಕ್ತಿ! 
ಮುಖ ಸುತ್ತಾ ಕಂಬಳಿ ಕವಿದಿದೆ! 
ಆ ವ್ಯಕ್ತಿ ಈಗ ಪ್ರತಿಯೊಂದು ರೂಮಿನ ಹತ್ತಿರ ಸಹ 
ನಿಂತುಕೊಂಡು ಬಗ್ಗಿ ನೋಡುತ್ತಿದೆ.! ಚ 
ವೀರಭದ್ರನ ಕೊಠಡಿ! 
ಪ್ರಸನ್ನ! 
ಕೊನೆಗೆ ರೇವತಿಯ ಕೊಠಡಿ! 


ಆ ವ್ಯಕ್ತಿ ತೆರೆದಿದ್ದ ವಿಂಡೋ ಮೂಲಕ ರೇವತಿಯನ್ನು | 


ಒಂದು ಸಲ ನೋಡಿತು. ಮುಖದಲ್ಲಿ ನಗು! 


. ಪುಟ - 20 


ಅಲ್ಲಿಂದ ಮುಂದೆ ನಡೆಯಿತು!ನಾಲ್ಕನೇ ರೂಮಿನ ಹತ್ತಿರ 
ಬಂದು ನಿಂತು ಕೊಂಡಿತು. ರೂಮಿನ ಬಾಗಿಲು ಓರೆಯಾಗಿತ್ತು! 

ವ್ಯಕ್ತಿ ಬಾಗಿಲನ್ನು ಮೆಲ್ಲಗೆ ತಳ್ಳಿತು! 

ಬೆಡ್‌ ಲೈಟ್‌ ಉರಿಯುತ್ತಿದೆ! 

ಆ ವ್ಯಕ್ತಿ ಈಗ ಮಂಚದ ಹತ್ತಿರ ಬಂದು ನಿಂತು 


ಕೆಕ್ಕರಿಸಿಕೊಂಡು ನೋಡಿತು ನಿದ್ರಿಸುತ್ತಿದ್ದವನನ್ನು! 


ಅದು ಅರೆಹುಚ್ಚ ಲಿಂಗಯ್ಯನ ರೂಮು! 

ಡೋರ್‌ ಕ್ಲೋಸ್‌ ಆಯಿತು! 

ಆ ಮುಸುಕುದಾರಿ ವ್ಯಕ್ತಿಯ ಕಣ್ಣಿಗೆ ಅಡ್ಡ ಕಂಬಿಗಳು 
ಇಲ್ಲದಿರುವ ದೊಡ್ಡ ಕಿಟಕಿ ಕಂಡಿತು! 

ಮುಸುಕುದಾರಿಯ ಮುಖ ಅರಳಿತು! ie 

ಬಂಗಲೆಯಲ್ಲಿ ಎಲ್ಲರೂ ನಿದ್ರಿಸುತ್ತಿರುವಾಗ ವಿಚಿತ್ರ 
ರೀತಿಯಲ್ಲಿ ನಿಗೂಢಮಯ ಘಟನೆ ನಡೆದು ಹೋಗಿತ್ತು! ಎದೆ 
ನಡುಗಿಸುವ ಭಯಾನಕ ಸನ್ನಿವೇಶಕ್ಕೆ ಇದೇ ನಾಂದಿ! 

(ಮುಂದುವರೆಯುತ್ತದೆ) 





ಕಾವೇರಿ 


ಕಾವೇರಿ ಕಾವೇರಿ ಬಾರಮ್ಮ ಮೈದೋರಿ 
ನನ್ನೂರ ಮುಂಬಾಗದ ದಡವೇರಿ ದಡವೇರಿ 
ಕೊಡಗಿನ ಕಾವೇರಿ ನಿನ್ನೂರು ಬ್ರಹ್ಮಗಿರಿ 
ಚೆಲುವಿನ ಕಾವೇರಿ ಬಾರಮ್ಮ ದಯೆತೋರಿ | 


ಕೊಡಗವರ ಮನೆಮಾತೆ ಕೊಡಗಿನ ದೇವತೆ 
ಸುಖ ಸಂಪತ್ತನ್ನೀಯುತ ಬಾರಮ್ಮ ವರದಾತೆ 
ನಿನ್ನ ಜಲದ ಸ್ಪರ್ಶದಿಂದ ಪಾಪನಾಶವಾಗುತ್ತೆ 
ಎಲ್ಲೆಲ್ಲಿಂದೋ ಭಕ್ತವೃಂದ ನಿನ್ನನೋಡಲು ಬರುತ್ತೆ || 
ನಿನ್ನನಾಡ ದಿಟ್ಟಕುವರರೆಲ್ಲ ಬೆಳೆದ ನಾಡಿದು 
ಹುಲಿಯಹಾಲ ಕುಡಿದ ನಾಡು ಬೆಡಗಿನೂರು ನಮ್ಮದು. 
ಕಾಫಿ: ಏಲ, ಕಿತ್ತಳೆಗಳ ಬೆಳೆವನಾಡು ನಮ್ಮದು 
ಬತ್ತ, ಬಾಳೆ, ಮೆಣಸು ಎಲ್ಲ ಬೆಳೆದು ತುಂಬುವ ಬೀಡಿದು 
ಶ್ರೀರಂಗನ ಪಾದ ತೊಳೆಯೆ ಹರಿವತಾಯಿಕಾವೇರಿ, 
ಕನ್ನಂಬಾಡಿಯಲ್ಲಿ ಸ್ವರ್ಗದಂತೆ ಕಾಣುವ ಕಾವೇರಿ 
ಮೇಕೆದಾಟ ದಾಟಿ ಹೋಗಿಕಡಲ ಸೇರುವ ಕಾವೇರಿ 
ಕೊಡಗಿನ ಮಕ್ಕಳ ಬಿಡದೆ ಪೊರೆಯೆ ಕಾವೇರಿ 
ರೋಷ ವೇಶ ಬೇಡ ತಾಯಿ ಎಲ್ಲ ನಿನ್ನ ಮಕ್ಕಳೆ 
ಪಾಪವನ್ನು ಮಾಡದಂತ ಮನವನೀಯೆ ಪೂಜ್ಯಳೆ 
ಶಿಸ್ತಿನಿಂದ ಬೆಳೆಯುವಂತ ಭಾಗ್ಯಕೊಡೆ ಪವಿತ್ರಳೆ 
ಭೂಮಿಯನ್ನು ಹಸಿರಾಗಿಸಿ ಹರಿಯೆ ತಾಯಿ ಹೊಳೆವಳೆ| 
ಕವಿಗಳು, ರೈತರು, ವೀರರೂ ಪ್ರೌಢರು ಮೆರೆದ ನಾಡು ನಮ್ಮದು 
ಕಲೆಗಳ ಸೌಂದರ್ಯ ನಾಡಿಗೆ ಹಸರಾಗಿ 
ಕೊಡಗಿದು ಎಂದೆಂದು ನಮ್ಮದು ನಮ್ಮದು 
ನಿನ್ನವರದಮಹಿಮೆಯಿಂದ ಬರೆದೆನಮ್ಮಹಾಡಿದು॥ 


ಹೆಚ್‌.ಎಂ. ನಾಗರಾಜು, ಗೋಣಿಮರೂರು. 


ಕೆ ಎ ಸ. ಆಡಲಾಗದವಲಳಿಗೆ ಅಂಗಳ ಡೊಂಕು 





ಶುಭ ಹಾರೈಕ 
ನಾಲ್ಕನೇ ವರ್ಷಕ್ಕೆ ಸರಾಗವಾಗಿ ಮುಂದುವರಿದ ಕೊಡಗು ಸಂಗಾತಿ ಪತ್ರಿಕೆಗೆ ನಮ್ಮೆಲ್ಲರ ಶುಭಾಶಯಗಳು, 
ತಮ್ಮ ಈ ಅಪ್ರತಿಮ ಧೈರ್ಯ ಸಾಹಸದ ಪ್ರಯತ್ನಕ್ಕೆ ತಮ್ಮೆಲ್ಲರ ತನು, ಮನ, ಧನ, 
ಪ್ರೋತ್ಸಾಹ, ಆಶೀರ್ವಾದ ದೈವ ಕೃಪೆ ಇದೆ. ಹಾಗೂ ಹಲವಾರು ಅಡೆತಡೆಗಳನ್ನು ನಿರಂತರವಾಗಿ 
ದಾಟಿ ನಾಲ್ಕನೇ ವರ್ಷಕ್ಕೆ ಹೊರ ಹೊಮ್ಮಿ ಬಂದಿರುವುದಕ್ಕೆ ಶುಭ ಹಾರೈಸುತ್ತೇವೆ. 
ಪಟ್ಟಡ ಗಣಪತಿ, ಅಧ್ಯಕ್ಷರು 
ಡ ಕುಟುಂಬಸ್ಹರ ಜೀರ್ಣೋದ್ದಾರ ಸಂಘ, ಅವಂದೂರು - 571201, ಮಡಿಕೇರಿ ತಾ|| 





ಪಟ್ಟ 


ಸಂಗಾತಿಗೆ ಶುಭಾಶಯಗಳು 


ಮೂರು ವರ್ಷಗಳಲ್ಲಿ ಕೊಡಗಿನ ಗೌಡರ ಆಚಾರ ವಿಚಾರಗಳ ಮಾಹಿತಿ ನೀಡಿ ಕೊಡಗಿನ ಗೌಡರ ಮತ್ತು ಅರೆ ಭಾಷೆಯ 
ಏಳಿಗೆಗೆ ಸಾಕಷ್ಟು ಕೊಡುಗೆ ನೀಡಿ ಐಕ್ಕತೆಗೆ ಚಾಲನೆ ನೀಡಿ ನಾಲ್ಕನೆಯ ವರ್ಷಕ್ಕೆ ಕಾಲಿಡುತ್ತಿರುವ ''ಕೊಡಗು ಸಂಗಾತಿ''ಯ 


೪ ಸಂಪಾದಕ ವರ್ಗದ ಸದಸ್ಯರಿಗೆ ಶುಭಾಶಯಗಳು. 
ಗೋವಿಂದಮ್ಮನ ಪ್ರವೀಣಕುಮಾರ್‌ 
4 ನಂ 36, ಸೌರಭ, 3ನೇ ಮುಖ್ಯರಸ್ತೆ, 11ನೇ ಅಡ್ಡರಸ್ತೆ, ಪ್ರಶಾಂತನಗರ, 


ಬೆಂಗಳೂರು. (೦ : 3288740 
ಪ್ರಥಮ ವರ್ಷದ ಪುಣ್ಯ ಸ್ಮರಣೆ 


ಶಿಸ್ತಿನ ಸಿಪಾಯಿ ಆಗಿ 15ವರ್ಷದ ದೇಶ ಸೇವೆ ಮಾಡಿ ಮನೆಗೆ ಹಿಂತಿರುಗಿ ಗುಂಡಿನ 
ದುರ್ಮರಣಕ್ಕೆ ಬಲಿಯಾಗಿ ಒಂದು ವರ್ಷ ಸಂದರೂ ನಿಮ್ಮ ಸವಿನೆನಪು ಮಾತ್ರ ಸದಾ 
ನಮಗಿಂದು ಉಳಿದಿದೆ. | 

ಪರಮಾತ್ಮನು ನಿಮ್ಮ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲೆಂದು ಅನುದಿನವೂ 
ಪ್ರಾರ್ಥಿಸುತ್ತೇವೆ. 





ಕಟ್ಟೆಮನೆ ಗಣಪತಿ (ಮಂಜು) ಪತ್ನಿ : ಕೆ. ಸುಧಾ ಗಣಪತಿ 

ಜನನ : 17-3-1961 ಮಕ್ಕಳು : ಕೆ. ಪರವೀಣ್‌ ಗಣಪತಿ (3ವರ್ಷ), ಕೆ. ಅಮೂಲ್ಯ ಗಣಪತಿ (೧ವರ್ಷ) 

| ಮರಣ : 17-4-1999 ತೇನನ ರಾಜೇಶ್‌ ಸೋಮಣ್ಣ, ಬೆಂಗಳೂರು. 
ವೈಕುಂಠವಾಸಿ 


ಕುಶಾಲನಗರದ ಕೊಪ್ಪ ಸಮೀಪ ಮರಡಿಯಾರು ಗ್ರಾಮದ ನಿವೃತ್ತ Forester 
ಪನ್ನೇಟಿ ದೇವಯ್ಯ ನವರು ದಿನಾಂಕ 12-4-2000ದಂದು ವೈಕುಂಠವಾಸಿಯಾದರು. 
ಪತ್ನಿ ಮತ್ತು ಅಪಾರ ಬಂಧು ಬಳಗ, ಮಕ್ಕಳು, ಮೊಮ್ಮಕ್ಕಳನ್ನು ಅಗಲಿದ ಇವರಿಗೆ 80 
ವರ್ಷ ಪ್ರಾಯವಾಗಿತ್ತು. ಇವರ ತಿಥಿ ಕರ್ಮಾಂತರವನ್ನು ದಿನಾಂಕ 27-4-2000ರಂದು 

ಮರಡಿಯಾರು ಗ್ರಾಮದ ಅವರ ಸ್ವಗೃಹದಲ್ಲಿ ನಡೆಯಲಿದೆ. 
ವರದಿ : ಬೆಳ್ಳನ ಗೋಪಾಲ, ಮರಡಿಯೂರು. 








ಸ್ವರ್ಗವಾಸಿ 
ಅವಂದೂರು ಗ್ರಾಮದ ಪಟ್ಟಡ ಗಣಪತಿಯವರ ಧರ್ಮಪತ್ನಿ ಗಂಗಮ್ಮನವರು ದಿನಾಂಕ 13-4-2000ರಲ್ಲಿ 
ನಿಧನರಾದರು. ಇವರಿಗೆ 66 ವರ್ಷ ಪ್ರಾಯವಾಗಿದ್ದು ಪತಿ, ಎರಡು ಗಂಡು, ಮೂರು ಹೆಂಣು ಮಕ್ಕಳು, ಮೊಮ್ಮಕ್ಕಳು 
ಹಾಗೂ ಅಪಾರ ಬಂಧು ವರ್ಗವನ್ನು ಅಗಲಿದ್ದಾರೆ. ಇವರ ತಿಥಿ ಕರ್ಮಾಂತರವು ದಿನಾಂಕ 29-4-2000ರಂದು ಮೃತರ 
ಸ್ವಗೃಹದಲ್ಲಿ ನಡೆಯಲಿರುವುದೆಂದು ತಿಳಿದು ಬಂದಿದೆ. ವರದಿ : ಪಟಡ ರಶ್ಮಿ ಉಲ್ಲಾಸ 


El aH 


KA/SK/MYS-88 10-01-96 TCI Kar. 09592 





ಕೂಡಗು ಸಂಗಾತಿಯ ಸಂಚಾಲಕ, ಏಜೆಂಟ್‌, ವರದಿ, ಕಲೆಕ್ಷನ್‌ ಜಾಹಿರಾತುಗಳಿಗಾಗಿ ಈ 
ಕಳಕಾಣಿಸಿದವರನ್ನು ಆಯ್ಕೆ ಮಾಡಲಾಗಿದೆ. ಓದುಗರಿಂದ ಸಹಕಾರವನ್ನು ನಿರೀಕ್ಷಿಸಲಾಗಿದೆ. 









ಗ್ರಾಮಗಳು: | ಗ್ರಾಮಗಳು: 
ಮಾಲಾರೆ ಕೊಯನಾಡು 
ಗುಡ್ಡೂರು ಯು. ಚೆಂಬು 
ಸಿದ್ದಾಪುರ ಯಂ. ಚೆಂಬು 
ಮೂಡಬಯಲು | 
ತಟ್ಟಳ್ಳಿ | 
ಪಾರೆಮಜಲು ಕೆ. ಮೋಹನ್‌ ಗುತ್ತಿಮುಂಡನ ಗಿರೀಶ್‌ಕುಮಾರ್‌ 
ಗುಡ್ಲೂರು ಗ್ರಾಮ, ಮಾಲ್ದಾರೆ ಅಂಚೆ ಸಂಪಾಜೆ ಗ್ರಾಮ, ಕೊಯನಾಡು ಅಂಚೆ 
ಹ 
ಗ್ರಾಮಗಳು ತ. 
ವಿರಾಜಪೇಟೆ _ ಸ 
ಕೆದಮುಳ್ಳೂರು ಸೂ 
ಚೆಯ್ಕಂಡಾಣೆ ಕುಂಬಳದಾಳು 
ಕಾಕೋಟು ಪರಂಬು ಅರ್ವತ್ರೋಕ್ಲು 
KS ವಿ. ಬಾಡಗ ರಂಗಸಮುದ್ರ 
ಮರಂದೋಡ 
ಗ್‌ ತೋಮರ 
ಬಾರಿಕೆ ಎಸ್‌. ಮನು ಕುಂಜಿಲನ ರಾಜ 
ಇಗ್ಗುತಪ್ಪ ಕೋಲ್ಡ್‌ ಸ್ಟೋರೇಜ್‌, ಕುಂಬಳದಾಳು ಗ್ರಾಮ, ಅರ್ವತ್ರೋಕ್ಲು ಅಂಚೆ 
ಖಾಸಗಿ ಬಸ್‌ ಸ್ಟಾಂಡ್‌, ವಿರಾಜಪೇಟೆ | 
ಗ್ರಾಮಗಳು: ಗ್ರಾಮಗಳು: ( 
ಐಗೂರು -1 ರಂಗಸಮುದ್ರ 
ಐಗೂರು-2 ನಂಜರಾಯ ಪಟ್ಟಣ 
ಕಾಜೂರು ಹೊಸ ಪಟ್ಟಣ 
ಹಾರಂಗಿ ಬಾಳುಗೋಡು 
ಎಡವಾರೆ ಬೆಟಗೇರಿ 
ಗುಡ್ಡೆಹೊಸೂರು 
ದೊಡ್ಡಮನೆ ಮಂಜುನಾಥ ಸೆಟ್ಟೆಜನ ಮಾಚಯ್ಯ ಸ್ಥ 
ಕಾಜೂರು ಗ್ರಾಮ, ಐಗೂರು ಅಂಚೆ, ಬಾಳುಗೋಡು ಗ್ರಾಮ, 8 
ಸೋಮವಾರ ಪೇಟೆ ತಾ. ... ರಂಗ ಸಮುದ್ರ ಅಂಚೆ, ಕುಶಾಲನಗರ 


Kodagu Sangathi Kannada Fortnightly Edited, Published, Printed & Owned by 
Pattada P. Sheelamani, No. 35, Savitha Nilaya, | Cross, 4th Block, Jayalaxmipuram, 
Mysore -12. AndSANGATHI Office © : 0821/516771. And Printed at Sri Guru Raghavendra 
Printers, 489, Devamba Agrahara, K. ೧. Mohalla, Mysore - 24. (ಗಿ : 0821/431792. 


